ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ, ಮೇ ೨೯ , ೨೦೧೪ (ಜೇಷ್ಠ ೮, ಶಕ ವರ್ಷ ೧೯೩೬) 
Bangalore, Thursday , May 29, 2014 (Jyeishta 8 , Shaka Varsha 1936 ) 


ಸಂಚಿಕೆ ೨೨ 
| Issue 22 


| 


ಭಾಗ ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು , ಲೋಕಸೇವಾ ಆಯೋಗದ 

ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 
ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು- 560001. 

ಅಧಿಸೂಚನೆ 
ಸಂಖ್ಯೆ:ಇಪ(1)399 /2014 -15/ ಪಿಎಸ್ಸಿ. ದಿನಾಂಕ : 03 - 05 - 2014 , 
ಕರ್ನಾಟಕ ಲೋಕಸೇವಾ ಆಯೋಗ (ಸೇವಾ ಪರೀಕ್ಷೆ ನಡೆಸುವಿಕೆ) ನಿಯಮಗಳು, 1965 ಮತ್ತು ಕರ್ನಾಟಕ ನಾಗರಿಕ ಸೇವೆಗಳು ( ಸೇವೆಗಳು 
ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) ನಿಯಮಗಳು , 1974ರ ಮೇರೆಗೆ ಆಯೋಗವು 2014ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳನ್ನು 
ನಡೆಸಲು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅರ್ಹ ಅಭ್ಯರ್ಥಿಗಳಿಂದ ಆನ್‌ಲೈನ್ ಮೂಲಕ ಅರ್ಜಿಗಳನ್ನು 
ಆಹ್ವಾನಿಸಿದೆ. ಈ ಬಗ್ಗೆ ಸೂಚನೆಗಳನ್ನು ಆಯೋಗದ ವೆಬ್‌ಸೈಟ್ http://kpsc.kar. nic.in ನಲ್ಲಿ ಬಿತ್ತರಿಸಲಾಗಿದೆ. ಈ ಪರೀಕ್ಷೆಗಳನ್ನು 2014ರ 
ಜುಲೈ /ಆಗಸ್ಟ್ ಮಾಹೆಯಲ್ಲಿ ನಡೆಸಲಾಗುವುದು. 

_ 2014ನೇ ಸಾಲಿನ ಪ್ರಥಮ ಅಧಿವೇಶನದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿದಾರರಾಗುವ ಕೆಲವು ವಿಷಯಗಳ ಪರೀಕ್ಷೆಗಳನ್ನು ರಾಜ್ಯದ ಎಲ್ಲಾ ಜಿಲ್ಲಾ 
ಕೇಂದ್ರ , ನವದೆಹಲಿ ಮತ್ತು ಮಸೂರಿ ಕೇಂದ್ರಗಳಲ್ಲಿ , ( ಅನುಬಂಧ- ಎ ) ಕಡಿಮೆ ಸಂಖ್ಯೆಯಲ್ಲಿ ಅರ್ಜಿದಾರರಾಗುವ ಕೆಲವು ವಿಷಯಗಳ ಪರೀಕ್ಷೆಗಳನ್ನು 
ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಬೆಳಗಾವಿ, ಗುಲ್ಬರ್ಗಾ, ಮಂಗಳೂರು, ಗದಗ, ರಾಯಚೂರು, ಬಿಜಾಪೂರ, ನವದೆಹಲಿ ಮತ್ತು ಮಸ್ತೂರಿ ಪರೀಕ್ಷಾ 
ಕೇಂದ್ರಗಳಲ್ಲಿ ( ಅನುಬಂಧ - ಬಿ ) ಮತ್ತು ಕೆಲವು ವಿಷಯಗಳ ಪರೀಕ್ಷೆಗಳನ್ನು ಬೆಂಗಳೂರು ಕೇಂದ್ರದಲ್ಲಿ ( ಅನುಬಂಧ - ಸಿ ) ಮಾತ್ರ ನಡೆಸಲು 
ಉದ್ದೇಶಿಸಲಾಗಿದ್ದು , ವಿವರಗಳನ್ನು ಇದೇ ಅಧಿಸೂಚನೆಯ ಕಂಡಿಕೆ -6ರ ( ಅ), ( ಆ), ( ಇ), ( ಈ ) ಮತ್ತು ( ಉ ) ಗಳಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. 

ಅಧಿಸೂಚನೆಯ ಅನುಬಂಧ - ಎ ಯಲ್ಲಿನ ಪರೀಕ್ಷಾ ವೇಳಾಪಟ್ಟಿಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ನವದೆಹಲಿ ಮತ್ತು 
ಮಸೂರಿಗಳಲ್ಲಿ ನಡೆಸಲಾಗುವ ಪರೀಕ್ಷೆಗಳ ಬಗ್ಗೆ ವಿವರಗಳನ್ನು ನೀಡಲಾಗಿದೆ. ಅನುಬಂಧ - ಬಿ ನಲ್ಲಿ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಬೆಳಗಾವಿ 
ಗುಲ್ಬರ್ಗಾ, ಮಂಗಳೂರು, ಗದಗ, ರಾಯಚೂರು, ಬಿಜಾಪೂರ, ನವದೆಹಲಿ ಮತ್ತು ಮಸೂರಿ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲಾಗುವ ಪರೀಕ್ಷೆಗಳ 
ವಿವರಗಳನ್ನು ನೀಡಲಾಗಿದೆ ಮತ್ತು ಅನುಬಂಧ - ಸಿ ನಲ್ಲಿ ಬೆಂಗಳೂರು ಕೇಂದ್ರದಲ್ಲಿ ಮಾತ್ರ ನಡೆಸಲಾಗುವ ಪರೀಕ್ಷೆಗಳ ಬಗ್ಗೆ ವಿವರಗಳನ್ನು ನೀಡಲಾಗಿದೆ. 

ಪರೀಕ್ಷೆಗೆ ಹಾಜರಾಗಬಯಸುವ ಅಭ್ಯರ್ಥಿಗಳು ಒಂದು ಅರ್ಜಿಯಲ್ಲಿ ಗರಿಷ್ಠ ಆರು ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಅಭ್ಯರ್ಥಿಗಳು 
ಆನ್‌ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವಾಗ ವಿಷಯ ಮತ್ತು ವಿಷಯ ಸಂಕೇತಗಳನ್ನು ಎಚ್ಚರಿಕೆಯಿಂದ ಭರ್ತಿ ಮಾಡಲು ಸೂಚಿಸಿದೆ. ಅರ್ಜಿ 
ಭರ್ತಿ ಮಾಡುವ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಆಯ್ಕೆ ಮಾಡಿಕೊಳ್ಳುವ ವಿಷಯ ಮತ್ತು ವಿಷಯ ಸಂಕೇತಗಳನ್ನು ತಪ್ಪಾಗಿ ಆಯ್ಕೆ ಮಾಡಿಕೊಂಡು ಆನಂತರ 
ಬದಲಾವಣೆ ಮಾಡುವಂತೆ ಕೋರಿ ಸಲ್ಲಿಸಲಾಗುವ ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಸೂಚನೆಗಳು: 
(1) ಸ್ಥಳೀಯ ಅಭ್ಯರ್ಥಿಗಳು, ಸೊಪೆಂಡರಿ ಪದವೀಧರರು, ದೈನಿಕ ಮುಜರಾಯಿ ಮಾಸಿಕ ವೇತನದ ಮೇಲೆ ಕೆಲಸ ಮಾಡುತ್ತಿರುವ ವ್ಯಕ್ತಿಗಳು, ಕರಾರು 

ಆಧಾರದಲ್ಲಿ ಹಾಗೂ ಅನುದಾನಿತ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿರುವ ವ್ಯಕ್ತಿಗಳು ಇಲಾಖಾ ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸಲು 

ಅರ್ಹರಾಗುವುದಿಲ್ಲ. 
(2) ಇಲಾಖಾ ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸುವ ನೌಕರರು ತಮ್ಮ ಮೇಲಧಿಕಾರಿಗಳಿಂದ ಲಿಖಿತ ಅನುಮತಿ ಪಡೆದು ಅರ್ಜಿ ಸಲ್ಲಿಸತಕ್ಕದ್ದು. ಮುಂದೆ 

ಆಯೋಗವು ಅಪೇಕ್ಷಿಸಿದ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಲಿಖಿತ ಅನುಮತಿ ಪತ್ರವನ್ನು ಹಾಜರುಪಡಿಸಲು ಬದ್ದರಾಗಿರತಕ್ಕದ್ದು. 


(೬೦೯ ) 


೬೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೯ , ೨೦೧೪ 

ಭಾಗ ೫ 
(3) ಇಲಾಖಾ ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸುವ ಪ್ರತಿಯೊಬ್ಬ ಅಭ್ಯರ್ಥಿಯು ಕಡ್ಡಾಯವಾಗಿ ನಿಗದಿಪಡಿಸಿರುವ ಪರೀಕ್ಷಾ ಶುಲ್ಕವನ್ನು ಮತ್ತು ಉತ್ತೀರ್ಣತೆಯ 

ಪ್ರಮಾಣ ಪತ್ರ ರವಾನಿಸುವ ಅಂಚೆವೆಚ್ಚ ರೂ . 30/ - ಅನ್ನು ಪಾವತಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
(4) ಶುಲ್ಕ ಪಾವತಿಸದ, ಅಪೂರ್ಣ ಅರ್ಜಿಗಳನ್ನು ಮತ್ತು ಆನ್‌ಲೈನ್ ವಿಧಾನ ಹೊರತುಪಡಿಸಿ ಇತರೆ ಯಾವುದೇ ವಿಧಾನದಲ್ಲಿ ಸಲ್ಲಿಸಿದ ಅರ್ಜಿಗಳನ್ನು 

ಯಾವ ಸೂಚನೆಯನ್ನೂ ನೀಡದೇ ತಿರಸ್ಕರಿಸಲಾಗುವುದು. 
(5) ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡುವ ಮುನ್ನ ಆಯೋಗದ ವೆಬ್‌ಸೈಟ್‌ನಲ್ಲಿ ಲಭ್ಯವಿರುವ ಸೂಚನೆಗಳನ್ನು ಗಮನಿಸಿ ಈ ಸೂಚನೆಗಳಿಗೆ 

ಅನುಸಾರವಾಗಿಯೇ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. 
(6) ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಅಂತಹ ಅಭ್ಯರ್ಥಿಗಳ ವಿರುದ್ಧ ಆಯೋಗವು ಕಾನೂನಿನನ್ವಯ ಸೂಕ್ತ ಕ್ರಮಕೈಗೊಳ್ಳುವುದು. 
(7) ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಶುಲ್ಕವನ್ನು ಸ್ಕ್ಯಾನರ್ ಸೌಲಭ್ಯವಿರುವ ಗಣಕೀಕೃತ ಅಂಚೆ ಕಛೇರಿಯ ರಾಜ್ಯದ ಯಾವುದೇ ಶಾಖೆಯಲ್ಲಿ ಅಂಚೆ 

ಕಛೇರಿಯ ವ್ಯವಹಾರದ ವೇಳೆಯಲ್ಲಿ ಸಂದಾಯ ಮಾಡಬಹುದಾಗಿದ್ದು, ಈ ಬಗ್ಗೆ ಆಯೋಗದ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿರುವ 1713 ಅಂಚೆ 
ಕಛೇರಿ ಶಾಖೆಗಳ ಪಟ್ಟಿಯನ್ನು ನೋಡತಕ್ಕದ್ದು. ಈ ಅಂಚೆ ಕಛೇರಿಯ ಶಾಖೆಗಳನ್ನು ಹೊರತುಪಡಿಸಿ ಉಳಿದ ಶಾಖೆಗಳಲ್ಲಿ ಅಥವಾ ಇತರೆ ಯಾವುದೇ 
ರೀತಿಯಲ್ಲಿ ಶುಲ್ಕ ಸಂದಾಯ ಮಾಡಲಾಗುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಹಾಗೂ ಶುಲ್ಕವನ್ನು ಯಾವುದೇ ಕಾರಣಕ್ಕೂ 

ಹಿಂದಿರುಗಿಸಲಾಗುವುದಿಲ್ಲ. 
( 8 ) ಕೊನೆಯ ಕ್ಷಣಗಳಲ್ಲಿ ಎದುರಾಗಬಹುದಾದ ಸಮಸ್ಯೆಗಳಿಂದ ಪಾರಾಗಲು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ 

ಕಾಯದೇ ಸಾಕಷ್ಟು ಮುಂಚಿತವಾಗಿ ಅರ್ಜಿಗಳನ್ನು ಸಲ್ಲಿಸಲು ಪ್ರಯತ್ನಿಸತಕ್ಕದ್ದು. ಒಮ್ಮೆ ಅರ್ಜಿ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ 
ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ ಅಥವಾ ಅದನ್ನು ಆಯೋಗವು ನಡೆಸುವ ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ 

ಹೊಂದಿಸಿಕೊಳ್ಳಲಾಗುವುದಿಲ್ಲ. 
( 9) ಅಭ್ಯರ್ಥಿಯು ತನ್ನ ಹುದ್ದೆಗೆ ಸಂಬಂಧಿಸಿದಂತೆ 1974ರ ಕರ್ನಾಟಕ ನಾಗರಿಕ ಸೇವೆಗಳು (ಸೇವೆಗಳು ಮ 

ರೀತ್ಯಾ ಷೆಡ್ಯೂಲ್ || ರಲ್ಲಿ ಕಡ್ಡಾಯಗೊಳಿಸಿದ ವಿಷಯಗಳಿಗೆ ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದು ಹಾಗೂ ತನಗೆ ಸಂಬಂಧಪಡದ ಇತರೇ ಇಲಾಖೆಗಳ 
ವಿಷಯಗಳಲ್ಲಿ ಪರೀಕ್ಷೆ ಬರೆಯಲು ಅರ್ಜಿಯನ್ನು ಯಾವುದೇ ಕಾರಣಕ್ಕೂ ಸಲ್ಲಿಸತಕ್ಕದ್ದಲ್ಲ. ಹಾಗೆಯೇ ಅಭ್ಯರ್ಥಿಯು ತಾನು ಶುಲ್ಕ ಸಂದಾಯ 

ಮಾಡಿರುವೆನೆಂಬ ಮಾತ್ರಕ್ಕೆ ಪರೀಕ್ಷೆ ಬರೆಯಲು ಹಕ್ಕುಳ್ಳವನಾಗಿರುವನೆಂದು ಭಾವಿಸತಕ್ಕದ್ದಲ್ಲ. 
(10) ಎಸ್ . ಎ .ಎಸ್, ವಿಷಯಗಳಿಗೆ ಸಂಬಂಧಿಸಿದಂತೆ ಸೂಚನೆ: ಕರ್ನಾಟಕ ನಾಗರಿಕ ಸೇವೆಗಳು (ಸೇವೆಗಳು ಮತ್ತು ಕನ್ನಡ ಭಾಷಾ ಪರೀಕೆಗಳು) 

ನಿಯಮಗಳು, 1974ರಲ್ಲಿನ ಷೆಡ್ಯೂಲ್-II ರಲ್ಲಿ ಕಡ್ಡಾಯಗೊಳಿಸಿದ ನೌಕರರು ಮಾತ್ರ ಸಬಾರ್ಡಿನೇಟ್ ಅಕೌಂಟ್ಸ್ ಸರ್ವಿಸ್ ( ಎಸ್. ಎ .ಎಸ್.) 
ವಿಷಯಗಳಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಎಸ್. ಎ . ಎಸ್ ಪರೀಕ್ಷೆಗಳನ್ನು ತೆಗೆದುಕೊಳ್ಳಬೇಕಾಗುವ ನೌಕರರು ಪ್ರಥಮ ದರ್ಜೆ /ದ್ವಿತೀಯ ದರ್ಜೆ 
ಸಹಾಯಕರಾಗಿದ್ದಲ್ಲಿ ಅವರು ಸೇವೆಗೆ ನೇಮಕಗೊಂಡ ದಿನಾಂಕದಿಂದ ಪ್ರಥಮ ದರ್ಜೆ ಸಹಾಯಕರಾಗಿ ಮೂರು ವರ್ಷಗಳಿಗಿಂತ ಕಡಿಮೆ ಇರದ 
ಅಥವಾ ದ್ವಿತೀಯ ದರ್ಜೆ ಸಹಾಯಕರಾಗಿ ಆರು ವರ್ಷಗಳಿಗಿಂತ ಕಡಿಮೆ ಇರದ ಅವಧಿಯ ಸೇವೆ ಸಲ್ಲಿಸಿದ್ದು, ಅಕೌಂಟ್ಸ್ ಹೈಯರ್ ಅಥವಾ 
ತತ್ಸಮಾನ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ತೇರ್ಗಡೆಯಾಗಿದ್ದಲ್ಲಿ ಮಾತ್ರ ಸದರಿ ಪರೀಕ್ಷೆಗೆ ಕುಳಿತುಕೊಳ್ಳಲು ಅರ್ಹರಾಗಿರುತ್ತಾರೆ. ಅಂತಹ ಅಭ್ಯರ್ಥಿಗಳು 
ಅವರ ಸೇವಾ ಅವಧಿಯನ್ನು ಮತ್ತು ಅಕೌಂಟ್ಸ್ ಹೈಯರ್ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಬಗ್ಗೆ ವಿವರಗಳನ್ನು ಆನ್‌ಲೈನ್ 
ಅರ್ಜಿಯ ನಿಗದಿತ ಅಂಕಣದಲ್ಲಿ ಕಡ್ಡಾಯವಾಗಿ ನಮೂದಿಸತಕ್ಕದ್ದು ಹಾಗೂ ಈ ಬಗ್ಗೆ ಅಧಿಸೂಚನೆಯ ಅನುಬಂಧ - ಡಿ ನಲ್ಲಿ ನೀಡಲಾಗಿರುವ 
ನಮೂನೆಯಲ್ಲಿ ನೇಮಕಾತಿ ಪ್ರಾಧಿಕಾರಿಯವರಿಂದ ಪ್ರಮಾಣಪತ್ರ ಪಡೆದು ಅಗತ್ಯ ದಾಖಲೆಗಳೊಂದಿಗೆ ದಿನಾಂಕ: 20 - 06 -2014ರಂದು ಸಂಜೆ 5. 00 

ನೀಗದ ಕಛೇರಿಯಲ್ಲಿ ಸ್ವೀಕೃತವಾಗಿರತಕ್ಕದ್ದು . ನಿಗದಿತ ದಿನಾಂಕದ ನಂತರ ಪ್ರಮಾಣಪತ್ರ ಮತ್ತು ಇತರ ದಾಖಲೆಗಳನ್ನು 
ಸಲ್ಲಿಸುವ ಅಭ್ಯರ್ಥಿಗಳ ಅರ್ಜಿಗಳನ್ನು ಯಾವುದೇ ಸೂಚನೆಯನ್ನು ನೀಡದೆ ತಿರಸ್ಕರಿಸಲಾಗುವುದು. 
( 11) ಕೇಂದ್ರ ಪರಿಹಾರ ಸಮಿತಿಯು ಸರ್ಕಾರದ ಸ್ವಾಮ್ಯಕ್ಕೊಳಪಟ್ಟಿರುವ ಸಂಸ್ಥೆಯಾಗಿರುವ ಕಾರಣ ಅಲ್ಲಿಯ ಸಿಬ್ಬಂದಿ ವರ್ಗದವರು ಆಯೋಗವು 

ನಡೆಸುವ ಇಲಾಖಾ ಪರೀಕ್ಷೆಗಳಾದ ಅಕೌಂಟ್ಸ್ ಹೈಯರ್, ಅಕೌಂಟ್ಸ್ ಲೋಯರ್, ಜನರಲ್ ಲಾ ಇತ್ಯಾದಿ ಕಡ್ಡಾಯಗೊಳಿಸಲಾದ ಸೇವಾ ಪರೀಕ್ಷೆಗಳಿಗೆ 

ಹಾಜರಾಗಲು ಅರ್ಹರಾಗುತ್ತಾರೆ. 
(12) ಸರ್ಕಾರವು ಇತರೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ಸಿಬ್ಬಂದಿ ವರ್ಗದವರಿಗೆ ಇಲಾಖಾ ಪರೀಕ್ಷೆಗಳನ್ನು ನಿಗದಿಪಡಿಸಿ ರಾಜ್ಯಪತ್ರದಲ್ಲಿ ಪ್ರಕಟಿಸಿದಲ್ಲಿ 

ಅಂತಹವರು ಪರೀಕ್ಷೆ ತೆಗೆದುಕೊಳ್ಳಲು ಅರ್ಹರಾಗುತ್ತಾರೆ. 
1. ಅಭ್ಯರ್ಥಿಗಳು ಆನ್ಲೈನ್ ( On-line) ಮುಖಾಂತರ ಇಲಾಖಾ ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾದ ಹಂತಗಳನ್ನು ಅನುಕ್ರಮವಾಗಿ ಈ 

ಕೆಳಕಂಡಂತೆ ವಿವರಿಸಲಾಗಿದೆ. 

( ಅ) ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ಆಯೋಗದ ವೆಬ್‌ಸೈಟ್‌ನಲ್ಲಿ ಲಭ್ಯವಿರುವ ಸೂಚನೆಗಳನ್ನು ಕಡ್ಡಾಯವಾಗಿ ಓದಿಕೊಂಡು 
ಆ ನಂತರವೇ ಅರ್ಜಿ ಸಲ್ಲಿಸತಕ್ಕದ್ದು. 

( ಆ ) ಅಭ್ಯರ್ಥಿಗಳು ಆಯೋಗದ ಅಧಿಕೃತ ವೆಬ್ಸೈಟ್ http :/kpsc.kar. nic.inನಲ್ಲಿ ` ONLINE APPLICATION FOR DEPARTMENTAL 
EXAM - FIRST SESSION 2014 ” ಎಂಬ ಲಿಂಕನ್ನು ಕ್ಲಿಕ್ ಮಾಡಿದ ನಂತರ ಅರ್ಜಿ ಸಲ್ಲಿಸಲು ಅಗತ್ಯವಿರುವ ಸೂಚನೆಗಳನ್ನು ವೀಕ್ಷಿಸಲು *HOME 
PAGE ನಲ್ಲಿನ INSTRUCTIONS TO CANDIDATES ಎನ್ನುವ ಲಿಂಕನ್ನು ಕ್ಲಿಕ್ ಮಾಡಬೇಕು. 

( ಇ) ಅಭ್ಯರ್ಥಿಗಳು ಆನ್‌ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮುನ್ನ 35 x 45mm ( ಜೆಪಿಜಿ) ಅಳತೆಯ ತಮ್ಮ ಇತ್ತೀಚಿನ ಭಾವಚಿತ್ರವನ್ನು ಶುದ್ಧವಾದ 
ಬಿಳಿ ಹಾಳೆಯ ಮೇಲೆ ಅಂಟಿಸಿ ಅದರ ಕೆಳಗೆ ಕಪ್ಪು ಶಾಹಿಯ ಪೆನ್‌ನಲ್ಲಿ ಸಹಿ ಮಾಡಿದ ನಂತರ ಸ್ಕ್ಯಾನ್ ಮಾಡಿ UPLOAD ಮಾಡಲು 
ಸಿದ್ಧವಾಗಿಟ್ಟುಕೊಂಡಿರಬೇಕು. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೯ , ೨೦೧೪ 


೬೧೧ 


erat 


( ಈ ) ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು SUBMIT APPLICATION FORM ಎನ್ನುವ ಲಿಂಕನ್ನು ಕ್ಲಿಕ್ ಮಾಡಬೇಕು. ಅರ್ಜಿಯಲ್ಲಿ 
ನಿಗದಿತ ವಿವರಗಳನ್ನು ಭರ್ತಿ ಮಾಡಿ, ಸ್ಕ್ಯಾನ್ ಮಾಡಿಕೊಂಡಿರುವ ತಮ್ಮ ಇತ್ತೀಚಿನ ಭಾವಚಿತ್ರವನ್ನು ಮತ್ತು ಸಹಿಯನ್ನು UPLOAD ಮಾಡಿದ ನಂತರ 
*Preview ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅರ್ಜಿಯಲ್ಲಿ ನಮೂದಿಸಿರುವ ವಿವರಗಳನ್ನು ಮತ್ತೊಮ್ಮೆ ಕೂಲಂಕಷವಾಗಿ ಪರಿಶೀಲಿಸತಕ್ಕದ್ದು. ಈ ಮೊದಲು 
ನಮೂದಿಸಿರುವ ವಿವರಗಳಲ್ಲಿ Spelling Mistake ಸೇರಿದಂತೆ ಏನಾದರೂ ತಪ್ಪುಗಳಾಗಿದ್ದಲ್ಲಿ ಅದನ್ನು ಸರಿಪಡಿಸಲು `Edit ಮೇಲೆ ಕ್ಲಿಕ್ ಮಾಡಿ ನಂತರ 
ಅಗತ್ಯ ತಿದ್ದುಪಡಿಗಳನ್ನು ಮಾಡಬಹುದು. ಆನಂತರ ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಎಲ್ಲಾ ವಿವರಗಳು ಸರಿಯಾಗಿರುತ್ತವೆಯೇ ಎಂಬುದನ್ನು 
ದೃಢಪಡಿಸಿಕೊಂಡ ನಂತರವೇ Submit ಐಕಾನ್ ಅನ್ನು ಕ್ಲಿಕ್ ಮಾಡಬೇಕು. ಆ ನಂತರ ಪರದೆಯ ಮೇಲೆ ಮೂಡುವ _ Application ID 
Number ಅರ್ಜಿಯ ಸಂಖ್ಯೆ) ಅನ್ನು ಅಭ್ಯರ್ಥಿಯು ಗುರುತು ಹಾಕಿಕೊಳ್ಳತಕ್ಕದ್ದು, ಮುಂದೆ ಚಲನ್ ಮುದ್ರಿಸಲು ಮತ್ತು ಪ್ರವೇಶ ಪತ್ರವನ್ನು ಪಡೆಯಲು ಅರ್ಜಿ 
ಸಂಖ್ಯೆಯು ಅವಶ್ಯವಿರುತ್ತದೆ. 

ಅರ್ಜಿಯ ಪ್ರತಿಯನ್ನು ಮುದ್ರಿಸಿಕೊಳ್ಳಲು ಅಭ್ಯರ್ಥಿಯು Print Application ಎನ್ನುವ ಲಿಂಕನ್ನು ಕ್ಲಿಕ್ ಮಾಡಬೇಕು. ಅರ್ಜಿಯ ಪ್ರತಿಯನ್ನು 
ಮತ್ತು ಶುಲ್ಕ ಸಂದಾಯ ಮಾಡಿದ ಬಗ್ಗೆ ಅಂಚೆ ಕಛೇರಿಯವರು ನೀಡಿರುವ ಮೊಹರುಳ್ಳ ಚಲನ್ ಪ್ರತಿಯನ್ನು ಅಭ್ಯರ್ಥಿಗಳು ಕಡ್ಡಾಯವಾಗಿ ತಮ್ಮೊಂದಿಗೆ 
ಇಟ್ಟುಕೊಳ್ಳತಕ್ಕದ್ದು. ಆಯೋಗವು ಅಪೇಕ್ಷಿಸಿದ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಈ ದಾಖಲೆಗಳನ್ನು ಹಾಜರುಪಡಿಸಲು ಬದ್ಧರಾಗಿರತಕ್ಕದ್ದು . 
2. ಶುಲ್ಕ ಪಾವತಿ: 

ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಪರೀಕ್ಷಾ ಶುಲ್ಕವನ್ನು ಪಾವತಿಸಲು ಬೇಕಾದ ಚಲನ್ ಅನ್ನು ಪಡೆಯಲು Generate Challan ಎನ್ನುವ 
ಲಿಂಕನ್ನು ಕ್ಲಿಕ್ ಮಾಡಿ ಚಲನ್‌ನ ದ್ವಿಪ್ರತಿಯನ್ನು down load ಮಾಡಿಕೊಳ್ಳಬೇಕು. ಡೌನ್‌ಲೋಡ್ ಮಾಡಿಕೊಂಡ ಚಲನ್‌ನಲ್ಲಿ ಬಾರ್‌ಕೋಡ್ ಇದ್ದು, 
ಅದು ಹಾಳಾಗದಂತೆ ಅಭ್ಯರ್ಥಿಗಳು ಎಚ್ಚರವಹಿಸತಕ್ಕದ್ದು. ಭರ್ತಿ ಮಾಡಿದ ಅರ್ಜಿಯನ್ನು ಸಲ್ಲಿಸಿ ಚಲನ್ ಅನ್ನು down load ಮಾಡಿಕೊಂಡ ತರುವಾಯ 
ಶುಲ್ಕವನ್ನು ಸ್ಕ್ಯಾನರ್ ಸೌಲಭ್ಯವುಳ್ಳ ಗಣಕೀಕೃತ ಅಂಚೆ ಕಛೇರಿಯ ರಾಜ್ಯದ ಯಾವುದೇ ಶಾಖೆಯಲ್ಲಿ ಸಂದಾಯ ಮ 
ಜಿಲ್ಲಾ ಮಟ್ಟದಲ್ಲಿ ಗಣಕೀಕೃತ ಸೌಲಭ್ಯವಿರುವ ಅಂಚೆ ಕಛೇರಿಯ 1713 ಶಾಖೆಗಳ ಹಾಗೂ ಅಂಚೆ ಕಛೇರಿಗಳು ಕರ್ತವ್ಯ ನಿರ್ವಹಿಸುವ ಕಾಲಾವಧಿಯ 
ಪಟ್ಟಿಯನ್ನು ಆಯೋಗದ ವೆಬ್‌ಸೈಟ್‌ನಲ್ಲಿ ವೀಕ್ಷಿಸಬಹುದು. ಶುಲ್ಕವನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ: 07 - 06 - 2014 ರ ನಂತರ ಶುಲ್ಕವನ್ನು 
ಸಂದಾಯ ಮಾಡಲು ಅವಕಾಶವಿರುವುದಿಲ್ಲ. ಅಂಚೆ ಕಛೇರಿಯನ್ನು ಹೊರತುಪಡಿಸಿ ಇತರೆ ಯಾವುದೇ ರೀತಿಯಲ್ಲಿ ಶುಲ್ಕ ಸಂದಾಯ ಮಾಡುವಂತಿಲ್ಲ. ಶುಲ್ಕ 
ಸಂದಾಯ ಮಾಡದ ಅರ್ಜಿಗಳನ್ನು ಯಾವುದೇ ಸೂಚನೆ ನೀಡದೇ ತಿರಸ್ಕತಗೊಳಿಸಲಾಗುವುದು. ಶುಲ್ಕ ಪಾವತಿಸಿದ ಬಗ್ಗೆ ದೃಢೀಕರಣಗೊಂಡಿಲ್ಲದಿರುವ 
ಅಭ್ಯರ್ಥಿಗಳು ಅಂಚೆ ಕಛೇರಿಯ ಸಹಾಯವಾಣಿ ( Help Line) ದೂರವಾಣಿ ಸಂಖ್ಯೆ 080 - 22392599 / 080 - 22392600 ಅನ್ನು ಸಂಪರ್ಕಿಸಿ ಸೂಕ್ತ 
ಮಾಹಿತಿಯನ್ನು ಒದಗಿಸಿ ಶುಲ್ಕ ಪಾವತಿಸಿದ ಬಗ್ಗೆ ಖಚಿತಪಡಿಸಿಕೊಳ್ಳತಕ್ಕದ್ದು. 

ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕ ಪಾವತಿಸಲು ನಿಗದಿಪಡಿಸಿದ ದಿನಾಂಕಗಳು: 
- ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ : 08 - 05 -2014 

ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ : 06 - 06 - 2014 ಸಂಜೆ 5 .30 ಗಂಟೆ ಆಗಿರುತ್ತದೆ. 
- ಶುಲ್ಕ ಸಂದಾಯ ಮಾಡಲು ಕೊನೆಯ ದಿನಾಂಕ : 07 - 06 - 2014 ಅಂಚೆ ಕಛೇರಿಯ ವ್ಯವಹಾರದ ವೇಳೆಯೊಳಗೆ. ( ಮಧ್ಯಾಹ್ನ 2.00 ಗಂಟೆ) 
ವಿಶೇಷ ಸೂಚನೆ:- ಆನ್‌ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ಯಾವುದಾದರೂ ತಾಂತ್ರಿಕ ತೊಂದರೆ ಅಥವಾ ಸಮಸ್ಯೆಗಳು 
ಉದ್ಭವಿಸಿದಲ್ಲಿ ಸಹಾಯವಾಣಿ ( Help line) 080 -30574913 , 080 -30574944 ಮತ್ತು 080 -30574945ಗಳನ್ನು ಸಂಪರ್ಕಿಸಿ ಅಗತ್ಯ ಮಾಹಿತಿ ಪಡೆದು 
ಅರ್ಜಿ ಸಲ್ಲಿಸಬಹುದು. 
3. ವಿಷಯ , ವಿಷಯ ಸಂಕೇತಗಳು ಮತ್ತು ಪ್ರತಿ ವಿಷಯಕ್ಕೆ ನಿಗದಿಪಡಿಸಿದ ಶುಲ್ಕ : 

ಇಲಾಖಾ ಪರೀಕ್ಷೆಯ ವಿವಿಧ ವಿಷಯಗಳು, ಅವುಗಳ ಸಂಕೇತಗಳು ಹಾಗೂ ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 6 ಸೇಲೋಸೇ 2010 , ದಿನಾಂಕ: 
06 - 08 - 2010 ರನ್ವಯ ನಿಗದಿಪಡಿಸಿರುವ ಪರಿಷ್ಕೃತ ಶುಲ್ಕಗಳ ವಿವರಗಳನ್ನು ಈ ಕೆಳಗಿನ ಪಟ್ಟಿಯಲ್ಲಿ ವಿವರಿಸಲಾಗಿದೆ. 
ವಿಷಯ 

ವಿಷಯ ಸಂಕೇತ ನಿಗದಿಪಡಿಸಲಾದ ಶುಲ್ಕ ರೂ . 

( 2) 
ಅಕೌಂಟ್ಸ್ ಲೋಯರ್ 

50 - 00 
ಕಮ್ಯುನಿಟಿ ಡೆವಲಪ್‌ಮೆಂಟ್ ಭಾಗ - 1 

50 - 00 
ಕಮ್ಯುನಿಟಿ ಡೆವಲಪ್‌ಮೆಂಟ್ ಭಾಗ -2 

50 - 00 
ಎಂಪ್ಲಾಯ್‌ಮೆಂಟ್ ಎಕ್ಸ್‌ಚೇಂಜ್ ಪ್ರೊಸೀಜರ್ ಹೈಯರ್ 

50 - 00 
ಎಂಪ್ಲಾಯ್ಮೆಂಟ್ ಎಕ್ಸ್‌ಚೇಂಜ್ ಪ್ರೊಸೀಜರ್ ಲೋಯರ್ 

50 - 00 
ಫಾರೆಸ್ಟ್ ಪತ್ರಿಕೆ -1 ( ಫಾರೆಸ್ಟ್‌ಗಾರ್ಡ್‌ಗಳಿಗೆ ಮಾತ್ರ) 

50 - 00 
ಫಾರೆಸ್ಟ್ ಪತ್ರಿಕೆ -2 ( ಫಾರೆಸ್ಟ್‌ಗಾರ್ಡ್‌ಗಳಿಗೆ ಮಾತ್ರ) 

50 - 00 
ಜನರಲ್ ಲಾ ಭಾಗ- 2 

50 - 00 
ಹೋಮ್ ಗಾರ್ಡ್ಸ್ ಮ್ಯಾನ್ಯುಯಲ್ 

50 - 00 
ಆಕ್ಸ್ ಅಂಡ್ ರೂಲ್ಸ್ ರಿಲೇಟಿಂಗ್ ಟು ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್‌ಮೆಂಟ್ | 10 

50 - 00 
ಮೋಟಾರ್ ವೆಹಿಕಲ್ಸ್ 

50 - 00 


೬೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೯ , ೨೦೧೪ 


ಭಾಗ ೫ 


ವಿಷಯ 


ವಿಷಯ ಸಂಕೇತ 

( 2 ) 


ನಿಗದಿಪಡಿಸಲಾದ ಶುಲ್ಕ ರೂ . 

( 3) 
50 - 00 


12 


50 - 00 


50 - 00 


50 - 00 


50 - 00 


50 - 00 


50 - 00 


ಮೈನಿಂಗ್ ಭಾಗ - 1 
ಮೈನಿಂಗ್ ಭಾಗ - 2 
ಪ್ರಿಸನ್ಸ್ 
ಪೋರ್ಟ್ಸ್ ಹೈಯರ್ 
ಪೋರ್ಟ್ಸ್ಲೋಯರ್ 
ಸೋಷಿಯಲ್‌ ವೆಲ್‌ಫೇರ್ ಅಂಡ್ ಬ್ಯಾಕ್‌ವರ್ಡ್ ಕ್ಲಾಸಸ್ 
ಮ್ಯಾನ್ಯುಯಲ್ ಭಾಗ- 1 
ಸೋಷಿಯಲ್‌ ವೆಲ್‌ಫೇರ್ ಅಂಡ್ ಬ್ಯಾಕ್‌ವರ್ಡ್ ಕ್ಲಾಸಸ್ 
ಮ್ಯಾನ್ಯುಯಲ್ ಭಾಗ - 2 
ಯೂಥ್ ಸರ್ವೀಸ್ ಮ್ಯಾನ್ಯುಯಲ್ 
ಎಕ್ಟ್ಸ್ 
ಪೊಲೀಸ್‌ ಮ್ಯಾನ್ಯುಯಲ್ 
ಅಕೌಂಟ್ಸ್ ಹೈಯರ್ 
ಕಮರ್ಷಿಯಲ್ ಟ್ಯಾಕ್ಸಸ್ ಭಾಗ - 2 (ಲೋಯರ್) 
ಫಾರೆಸ್ಟ್ 
ಫ್ಯಾಕ್ಟರೀಸ್‌ ಅಂಡ್‌ ಬಾಯ್ಸರ್ ಲಾಸ್ 


50 - 00 


50 - 00 


50 - 00 


100 - 00 


100 - 00 


100 - 00 


100 - 00 


ಲೇಬರ್ 


100 - 00 


100 - 00 


100 - 00 


100 - 00 


100 - 00 


100 - 00 


ಲೋಕಲ್ ಲಾಸ್ ಆಂಡ್ ಕಮರ್ಷಿಯಲ್ ಬುಕ್ ಕೀಪಿಂಗ್ 
ಪ್ರೆಸ್‌ ಅಂಡ್‌ ಅಲೈಡ್ ಆಫೀಸಸ್ ಮ್ಯಾನ್ಯುಯಲ್ ಹೈಯರ್ 
ಪ್ರೆಸ್‌ ಅಂಡ್‌ ಅಲೈಡ್ ಆಫೀಸಸ್ ಮ್ಯಾನ್ಯುಯಲ್ಲೋಯರ್ 
ಪಿ. ಡಬ್ಲೂಡಿಹೈಯರ್ ಭಾಗ - 1 
ಪಿ. ಡಬ್ಲೂ . ಡಿ ಹೈಯರ್ ಭಾಗ -2 
ಪಿ.ಡಬ್ಲೂ . ಡಿ.ಲೋಯರ್ 
ರಿಜಿಸ್ಟ್ರೇಷನ್ 
ಸಿರಿಕಲ್ಬರ್ 
ಕೋ - ಆಪರೇಷನ್ 
ಜನರಲ್ ಲಾ ಭಾಗ - 1 


100 - 00 


100 - 00 


100 - 00 


100 - 00 


100 - 00 


100 - 00 


ಮುನಿಸಿಪಲ್ ಅಂಡ್ ಲೊಕಲ್ ಬೋರ್ಡ್ 
ಮಾರ್ಕೆಟಿಂಗ್ 


100 - 00 


100 - 00 


100 - 00 


100 - 00 


100 - 00 


ರೆವಿನ್ಯೂ ಹೈಯರ್ ಭಾಗ -1 
ರೆವಿನ್ಯೂ ಹೈಯರ್ ಭಾಗ - 2 
ರೆವಿನ್ಯೂ ಲೋಯರ್ 
ಕಮರ್ಷಿಯಲ್ ಟ್ಯಾಕ್ಸಸ್ ಭಾಗ -1 (ಹೈಯರ್) 
ಕೋ - ಆಪರೇಟಿವ್ ಆಡಿಟ್ ಎಕ್ಸಾಮಿನೇಷನ್ 
ಇನ್ಸೂರೆನ್ಸ್ ಅಡ್ವಾನ್ಸ್ಡ್ 
ಇನ್ಸೂರೆನ್ಸ್ ಹೈಯರ್ 
ಇನ್ಸೂರೆನ್ಸ್ ಲೋಯರ್ 
ಕನ್ನಡ ಭಾಷಾ ಪರೀಕ್ಷೆ 


100 - 00 


100 - 00 


100 - 00 


100 - 00 


47 


100 - 00 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೯ , ೨೦೧೪ 


೬೧೩ 


( 2) 


ವಿಷಯ 

ವಿಷಯ ಸಂಕೇತ ನಿಗದಿಪಡಿಸಲಾದ ಶುಲ್ಕ ರೂ . 

( 3) 
ಫುಡ್ ಅಂಡ್ ಸಿವಿಲ್ ಸಪ್ಲಸ್ ಎಕ್ಸಾಮಿನೇಷನ್ 

48 | 

100 - 00 
ಕರ್ನಾಟಕ ಕನ್ಸೂಮರ್ ಪ್ರೊಟಕ್ಷನ್ ಸ್ಟೇಟ್ ಕಮಿಷನ್ 

49 | 

100 - 00 
| ಅಂಡ್ ಡಿಸ್ಟಿಕ್ಸ್ ಫೋರಮ್ ಸರ್ವಿಸ್ ಎಕ್ಸಾಮಿನೇಷನ್ 
ಇಂಡಿಯನ್ ಕಾಂಟ್ರಕ್ಟ್ ಆಕ್ಟ್ 

50 - 00 
ಕೆ. ಪಿ .ಎಸ್.ಸಿ . ಮ್ಯಾನ್ಯುಯಲ್ 

50 - 00 
ಕೆ. ಪಿ . ಎಸ್ . ಸಿ. ರಿಕ್ರೂಟ್‌ಮೆಂಟ್ ರೂಲ್ಸ್ 

50 - 00 
ಸೆಕ್ರೆಟೇರಿಯೆಟ್ ಮ್ಯಾನ್ಯುಯಲ್ ಭಾಗ -1 

100 - 00 
ಸೆಕ್ರೆಟೇರಿಯೆಟ್ ಮ್ಯಾನ್ಯುಯಲ್ ಭಾಗ - 2 

50 - 00 
ಸ್ಪೆಷಲ್ ಲಾಸ್ ಅಂಡ್ ಸರ್ವಿಸ್ ರೂಲ್ಸ್ 

50 - 00 
ಟ್ರಾನ್ಸ್‌ಲೇಷನ್ ಟೆಸ್ಟ್ 

50 - 00 
ಎಸ್. ಎ .ಎಸ್ ಭಾಗ - 1 

100 - 00 
ಎಸ್ . ಎ . ಎಸ್ ಭಾಗ - 2 

100 - 00 
ಎಸ್ . ಎ .ಎಸ್ ಭಾಗ - 3 

63 

100 - 00 
ಟ್ರೆಜರಿ ಅಕೌಂಟ್ಸ್ ಭಾಗ -1 

100 - 00 
ಟ್ರೆಜರಿ ಅಕೌಂಟ್ಸ್ ಭಾಗ - 2 

100 - 00 
ಎಲೆಕ್ಷಿಸಿಟಿ ಲಾಸ್ ಎಕ್ಸಾಮಿನೇಷನ್ 

100 - 00 
ಎಲೆಕ್ಷಿಸಿಟಿ ( ಆಡಿಟ್ ಅಂಡ್ ಅಕೌಂಟ್ಸ್ ) ಲಾಸ್ (ಹೈಯರ್) 

50 - 00 
ಎಕ್ಸಾಮಿನೇಷನ್ ಭಾಗ -1 
ಎಲೆಕ್ಷಿಸಿಟಿ (ಆಡಿಟ್ ಅಂಡ್ ಅಕೌಂಟ್ಸ್) ಲಾಸ್‌ (ಹೈಯರ್) ಎಕ್ಸಾಮಿನೇಷನ್ ಭಾಗ - 2 

50 - 00 
ಎಲೆಕ್ಷಿಸಿಟಿ ( ಆಡಿಟ್ ಅಂಡ್ ಅಕೌಂಟ್ಸ್) ಲಾಸ್ (ಲೋಯರ್) ಎಕ್ಸಾಮಿನೇಷನ್ 

50 - 00 
ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯೂನಲ್ ಎಕ್ಸಾಮಿನೇಷನ್ 

50 - 00 
ಕನ್ನಡಭಾಷೆ ( ಐ . ಎ.ಎಸ್, ಐ. ಪಿ.ಎಸ್ ಮತ್ತು ಐ.ಎಫ್.ಎಸ್ ಅಧಿಕಾರಿಗಳಿಗೆ ಮಾತ್ರ) 72 

100 - 00 
ಕನ್ನಡ ಭಾಷಾ ಮೌಖಿಕ ಪರೀಕ್ಷೆ * 

73 

100 - 00 
* ಕನ್ನಡ ಭಾಷಾ ವಿಷಯದ ಲಿಖಿತ ಪರೀಕ್ಷೆಯಿಂದ ವಿನಾಯಿತಿ ಹೊಂದಿರುವ ಅಭ್ಯರ್ಥಿಗಳು ಮಾತ್ರ ಕನ್ನಡ ಭಾಷಾ ವಿಷಯದ ಮೌಖಿಕ ಪರೀಕ್ಷೆಗೆ ಅರ್ಜಿ 
ಸಲ್ಲಿಸಲು ಅರ್ಹರಾಗಿರುತ್ತಾರೆ . 

ಪ್ರಮಾಣಪತ್ರ ರವಾನೆ ಶುಲ್ಕ : 

ಆಯೋಗವು ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಪ್ರಮಾಣಪತ್ರಗಳನ್ನು ನೋಂದಾಯಿತ ಅಂಚೆ ಮೂಲಕ ರವಾನಿಸಲಾಗುತ್ತಿದ್ದು, ಈ ಸಂಬಂಧ 
ಅಭ್ಯರ್ಥಿಗಳು ಮೇಲಿನ ವಿಷಯಗಳಿಗೆ ನಿಗದಿಪಡಿಸಿದ ಪರೀಕ್ಷಾ ಶುಲ್ಕದ ಜೊತೆಗೆ ನೋಂದಾಯಿತ ಅಂಚೆ ( Registered Post ) ವೆಚ್ಚ ರೂ . 30/- ಗಳನ್ನೂ 
ಸಹ ಶುಲ್ಕ ಪಾವತಿಸುವ ಸಂದರ್ಭದಲ್ಲಿಯೇ ಒಟ್ಟಾರೆಯಾಗಿ ಪಾವತಿಸತಕ್ಕದ್ದು. 
4 . ಪರೀಕ್ಷಾ ವಿಧಾನ: 

ಇಲಾಖಾ ಪರೀಕ್ಷೆಗೆ ಸಂಬಂಧಿಸಿದ ಕೆಲವು ವಿಷಯಗಳಿಗೆ / ಪತ್ರಿಕೆಗಳಿಗೆ ವಸ್ತುನಿಷ್ಠ ಬಹುಆಯ್ಕೆ ಮಾದರಿಯಲ್ಲಿ ಹಾಗೂ ಇನ್ನು ಕೆಲವು 
ವಿಷಯಗಳಿಗೆ / ಪತ್ರಿಕೆಗಳಿಗೆ ವಿವರಣಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುವುದು. 

( ಅ) ಇಲಾಖಾ ಪರೀಕ್ಷೆಗಳಲ್ಲಿ ಕೆಳಕಂಡ ವಿಷಯ / ಪತ್ರಿಕೆಗಳಿಗೆ ವಸ್ತುನಿಷ್ಠ ಬಹುಆಯ್ಕೆ ಮಾದರಿಯಲ್ಲಿ ( OBJECTIVE TYPE MULTIPLE 
CHOICE ) ಪರೀಕ್ಷೆ ನಡೆಸಲಾಗುವುದು . 


ವಿಷಯ 


2 


ಅಕೌಂಟ್ಸ್ ಲೋಯರ್ 
| ಕಮ್ಯುನಿಟಿ ಡೆವಲಪ್‌ಮೆಂಟ್ ಭಾಗ -1 | 
ಕಮ್ಯುನಿಟಿ ಡೆವಲಪ್‌ಮೆಂಟ್ ಭಾಗ - 2 
ಎಂಪ್ಲಾಯ್ಮೆಂಟ್ ಎಕ್ಸ್‌ಚೇಂಜ್ ಪ್ರೊಸೀಜರ್ ಹೈಯರ್ 


೬೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೯ , ೨೦೧೪ 


ಭಾಗ ೫ 


ವಿಷಯ 
ಎಂಪ್ಲಾಯ್ಮೆಂಟ್ ಎಕ್ಸ್‌ಚೇಂಜ್ ಪ್ರೊಸೀಜರ್ ಲೋಯರ್ 
ಫಾರೆಸ್ಟ್ ಪತ್ರಿಕೆ-1 ( ಫಾರೆಸ್ಟ್ ಗಾರ್ಡ್‌ಗಳಿಗೆ ಮಾತ್ರ) . 
ಫಾರೆಸ್ಟ್ ಪತ್ರಿಕೆ -2 ( ಫಾರೆಸ್ಟ್ ಗಾರ್ಡ್‌ಗಳಿಗೆ ಮಾತ್ರ) 
ಜನರಲ್ ಲಾ ಭಾಗ - 2 
ಹೋಮ್ ಗಾರ್ಡ್ಸ್ ಮ್ಯಾನ್ಯುಯಲ್ 
ಆಕ್ಸ್ ಅಂಡ್ ರೂಲ್ಸ್ ರಿಲೇಟಿಂಗ್ ಟು ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್‌ಮೆಂಟ್ 
ಮೋಟಾರ್ ವೆಹಿಕಲ್ಸ್ 
ಮೈನಿಂಗ್ ಭಾಗ -1 
ಮೈನಿಂಗ್ ಭಾಗ - 2 
ಪ್ರಿಸನ್ 
ಪೋರ್ಟ್ಸ್ ಹೈಯರ್ 
ಪೋರ್ಟ್ಸ್ಲೋಯರ್ 
ಸೋಷಿಯಲ್‌ ವೆಲ್‌ಫೇರ್ ಅಂಡ್ ಬ್ಯಾಕ್‌ವರ್ಡ್ ಕ್ಲಾಸಸ್ ಮ್ಯಾನ್ಯುಯಲ್ ಭಾಗ - 1 
ಸೋಷಿಯಲ್ ವೆಲ್‌ಫೇರ್ ಅಂಡ್ ಬ್ಯಾಕ್‌ವರ್ಡ್ ಕ್ಲಾಸಸ್ ಮ್ಯಾನ್ಯುಯಲ್ ಭಾಗ - 2 
ಯೂಥ್ ಸರ್ವೀಸ್ ಮ್ಯಾನ್ಯುಯಲ್ 


17 


ಪೊಲೀಸ್‌ ಮ್ಯಾನ್ಯುಯಲ್ 
ಅಕೌಂಟ್ಸ್ ಹೈಯರ್ 
ಕಮರ್ಷಿಯಲ್ ಟ್ಯಾಕ್ಸಸ್ ಭಾಗ - 2 (ಲೋಯರ್) 
ಫಾರೆಸ್ಟ್ 
ಫ್ಯಾಕ್ಟರೀಸ್‌ ಅಂಡ್‌ ಬಾಯ್ಸರ್ ಲಾಸ್ 
ಲೇಬರ್ 
ಲೋಕಲ್ ಲಾಸ್ ಆಂಡ್ ಕಮರ್ಷಿಯಲ್ ಬುಕ್ ಕೀಪಿಂಗ್ 
ಪ್ರೆಸ್‌ ಅಂಡ್‌ ಅಲೈಡ್ ಆಫೀಸಸ್ ಮ್ಯಾನ್ಯುಯಲ್ ಹೈಯರ್ ಪತ್ರಿಕೆ - 1 
ಪ್ರೆಸ್‌ ಅಂಡ್‌ ಅಲೈಡ್ ಆಫೀಸಸ್ ಮ್ಯಾನ್ಯುಯಲ್ ಲೋಯರ್ 
ಪಿ. ಡಬ್ಲೂಡಿ ಹೈಯರ್ ಭಾಗ -1 ಪತ್ರಿಕೆ - 2 
ಪಿ. ಡಬ್ಲೂ . ಡಿ ಹೈಯರ್ ಭಾಗ - 2 
ಪಿ. ಡಬ್ಲೂ . ಡಿ . ಲೋಯರ್ 
ರಿಜಿಸ್ಟ್ರೇಷನ್ 
ಸಿರಿಕಲ್ಬರ್ 
ಕೋ - ಆಪರೇಷನ್ 


ಜನರಲ್ ಲಾ ಭಾಗ - 1 


ಮುನಿಸಿಪಲ್ ಅಂಡ್ ಲೋಕಲ್ ಬೋರ್ಡ್ 
ಮಾರ್ಕೆಟಿಂಗ್ 


ರೆವಿನ್ಯೂ ಹೈಯರ್ ಭಾಗ - 1 
ರೆವಿನ್ಯೂ ಹೈಯರ್ ಭಾಗ - 2 
ರೆವಿನ್ಯೂ ಲೋಯರ್ 
| ಕಮರ್ಷಿಯಲ್ ಟ್ಯಾಕ್ಸಿಸ್ ಭಾಗ -1(ಹೈಯರ್) 
| ಕೋ - ಆಪರೇಟಿವ್ ಆಡಿಟ್ ಎಕ್ಸಾಮಿನೇಷನ್ 


42 


- 43 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೯ , ೨೦೧೪ 


೬೧೫ 


ವಿಷಯ 


A 


ಟ 


ಟ 


51 


ಇನ್ಸೂರೆನ್ಸ್ ಅಡ್ವಾನ್ಸ್ಡ್ 
ಇನ್ಸೂರೆನ್ಸ್ ಹೈಯರ್ ಪತ್ರಿಕೆ - 1 ಮತ್ತು ಪತ್ರಿಕೆ - 3 
| ಇನ್ಸೂರೆನ್ಸ್ ಲೋಯರ್ ಪತ್ರಿಕೆ - 1 ಮತ್ತು ಪತ್ರಿಕೆ -3 

ಫುಡ್ ಅಂಡ್ ಸಿವಿಲ್ ಸಬ್ಸೈಸ್ ಎಕ್ಸಾಮಿನೇಷನ್ 
| ಕರ್ನಾಟಕ ಕನ್ಸೂಮರ್ ಪ್ರೊಟಕ್ಷನ್ ಸ್ಟೇಟ್ ಕಮಿಷನ್ ಅಂಡ್ ಡಿಸ್ಟಿಕ್ಸ್ ಫೋರಮ್ ಸರ್ವಿಸ್ ಎಕ್ಸಾಮಿನೇಷನ್ 
ಇಂಡಿಯನ್ ಕಾಂಟ್ರಕ್ಟ್ ಆಕ್ಟ್ 
ಕೆ. ಪಿ.ಎಸ್. ಸಿ. ಮ್ಯಾನ್ಯುಯಲ್ 
ಕೆ. ಪಿ.ಎಸ್.ಸಿ. ರಿಕ್ರೂಟ್‌ಮೆಂಟ್ ರೂಲ್ಸ್ 
ಸೆಕ್ರೆಟೇರಿಯೆಟ್ ಮ್ಯಾನ್ಯುಯಲ್ ಭಾಗ - 1 
ಸ್ಪೆಷಲ್ ಲಾಸ್ ಅಂಡ್ ಸರ್ವಿಸ್ ರೂಲ್ಸ್ 
ಎಸ್ . ಎ. ಎಸ್ ಭಾಗ - 1 ಪತ್ರಿಕೆ - 2 ಮತ್ತು ಪತ್ರಿಕೆ - 3 
ಎಸ್ . ಎ .ಎಸ್ ಭಾಗ - 2 
ಎಸ್. ಎ .ಎಸ್ ಭಾಗ - 3 
ಟ್ರೆಜರಿ ಅಕೌಂಟ್ಸ್ ಭಾಗ- 1 ಪತ್ರಿಕೆ - 2 ಮತ್ತು ಪತ್ರಿಕೆ - 3 
ಟ್ರೆಜರಿ ಅಕೌಂಟ್ಸ್ ಭಾಗ - 2 
ಎಲೆಕ್ಷಿಸಿಟಿ ಲಾಸ್ ಎಕ್ಸಾಮಿನೇಷನ್ 

ಎಲೆಕ್ಷಿಸಿಟಿ ( ಆಡಿಟ್ ಅಂಡ್ ಅಕೌಂಟ್ಸ್ ) ಲಾಸ್ ( ಹೈಯರ್) ಎಕ್ಸಾಮಿನೇಷನ್ ಭಾಗ - 1 
61 

ಎಲೆಕ್ಷಿಸಿಟಿ ( ಆಡಿಟ್ ಅಂಡ್ ಅಕೌಂಟ್ಸ್) ಲಾಸ್ (ಲೋಯರ್) ಎಕ್ಸಾಮಿನೇಷನ್ 
62 | ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯೂನಲ್ ಎಕ್ಸಾಮಿನೇಷನ್ 

ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯ ವಿಷಯಗಳಲ್ಲಿನ ಪ್ರಶ್ನೆಪತ್ರಿಕೆಗಳಲ್ಲಿ ಪ್ರತಿ ಪ್ರಶ್ನೆಗೂ ನಾಲ್ಕು ಸಂಭವನೀಯ ಉತ್ತರಗಳಿರುತ್ತವೆ. ಪ್ರತಿ ಪ್ರಶ್ನೆಗೆ 
ನೀಡಲಾದ ನಾಲ್ಕು ಉತ್ತರಗಳ ಪೈಕಿ ಒಂದು ಸರಿ ಉತ್ತರವನ್ನು ಆಯ್ಕೆ ಮಾಡಿ ಉತ್ತರಿಸಬೇಕಿರುತ್ತದೆ. ಪ್ರತಿ ಪ್ರಶ್ನೆಗೂ ಆಯ್ಕೆ ಮಾಡಲಾದ ಉತ್ತರವು ಎಲ್ಲಾ 
ರೀತಿಯಿಂದಲೂ ಸಮರ್ಪಕವಾಗಿರುತ್ತದೆಯೆಂದು ಅರಿತು, ತೃಪ್ತಿಹೊಂದಿದ ನಂತರವೇ ಓ . ಎಂ . ಆರ್‌. ಉತ್ತರ ಹಾಳೆಯಲ್ಲಿ ಅಭ್ಯರ್ಥಿಗಳು ನೀಲಿ ಅಥವಾ ಕಪ್ಪು 
ಬಣ್ಣದ ಬಾಲ್‌ಪಾಯಿಂಟ್ ಪೆನ್ನಿನಿಂದ ಎನ್‌ಕೋಡ್ ( ಸಂಕೇತ ಗುರುತು) ಮಾಡಬೇಕು. ತರುವಾಯ ತಪ್ಪು ಉತ್ತರಗಳನ್ನು ಯಾವುದೇ ಸಂದರ್ಭದಲ್ಲಿ 
ಅಳಿಸಲು ಸಾಧ್ಯವಿರುವುದಿಲ್ಲ ಹಾಗೂ ವೈಟ್ ಬ್ಲೂಯಿಡ್ ಬಳಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ವೈಟ್ ಬ್ಲೂಯಿಡ್ ಬಳಸಿದಲ್ಲಿ ಅಂತಹ 
ಓ . ಎಂ . ಆರ್. ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡುವುದಿಲ್ಲ. 

ಈ ಮೇಲ್ಕಂಡ ವಿಷಯಗಳ ಪರೀಕ್ಷೆಯಲ್ಲಿ ನಿಗದಿಪಡಿಸಲಾದ ವಿಷಯಗಳಿಗೆ ಮಾತ್ರ ನಿಯಮದಂತೆ ಪಠ್ಯಪುಸ್ತಕಗಳನ್ನು ಉಪಯೋಗಿಸಬಹುದು. ವಸ್ತುನಿಷ್ಠ 
ಬಹು ಆಯ್ಕೆ ಮಾದರಿಯ ಪರೀಕ್ಷೆಗೆ ಓ . ಎಂ .ಆರ್ . ( OMR SHEET) ಹಾಳೆಯಲ್ಲಿ ಮಾತ್ರ ಉತ್ತರಿಸಬೇಕು. ಓ . ಎಂ . ಆರ್. ಉತ್ತರಹಾಳೆ ಮಾದರಿ ಪ್ರತಿಯನ್ನು 
ಹಾಗೂ ಅಭ್ಯರ್ಥಿಗಳಿಗೆ ನೀಡಲಾದ ಸೂಚನೆಗಳನ್ನು ಆಯೋಗದ ವೆಬ್‌ಸೈಟ್‌ನಲ್ಲಿ ನೋಡಬಹುದು. 

( ಆ) ಈ ಕೆಳಕಂಡ ವಿಷಯಗಳಿಗೆ ವಿವರಣಾತ್ಮಕ ಮಾದರಿಯಲ್ಲಿ ( Descriptive Type) ಪರೀಕ್ಷೆ ನಡೆಸಲಾಗುವುದು. 
1. ಎಲೆಕ್ಷಿಸಿಟಿ ( ಆಡಿಟ್ ಅಂಡ್ ಅಕೌಂಟ್ಸ್) ಲಾಸ್ (ಹೈಯರ್) ಎಕ್ಸಾಮಿನೇಷನ್ ಭಾಗ - 2, ಪತ್ರಿಕೆ -1 
2. ಎಸ್. ಎ .ಎಸ್. ಭಾಗ - 1, ಪತ್ರಿಕೆ -1 
3. ಟ್ರೆಜರಿ ಅಕೌಂಟ್ಸ್ ಭಾಗ-1, ಪತ್ರಿಕೆ-1 
4. ಇನ್ಸೂರೆನ್ಸ್ ಹೈಯರ್, ಪತ್ರಿಕೆ- 2 
5. ಇನ್ಸೂರೆನ್ಸ್ ಲೋಯರ್, ಪತ್ರಿಕೆ - 2 
6. ಪಿ. ಡಬ್ಲೂ . ಡಿ. ಹೈಯರ್ ಭಾಗ -1, ಪತ್ರಿಕೆ - 1 
7. ಸೆಕ್ರೆಟೇರಿಯೆಟ್ ಮ್ಯಾನ್ಯುಯಲ್ ಭಾಗ - 2 
8. ಕನ್ನಡ ಭಾಷೆ, ಪತ್ರಿಕೆ-1 ಮತ್ತು ಪತ್ರಿಕೆ -2 
9 . ಕನ್ನಡ ಭಾಷೆ ( ಐ . ಎ .ಎಸ್, ಐ. ಪಿ.ಎಸ್ ಮತ್ತು ಐ.ಎಫ್.ಎಸ್ ಅಧಿಕಾರಿಗಳಿಗೆ) ಪತ್ರಿಕೆ -1 ಮತ್ತು ಪತ್ರಿಕೆ -2 . 
10. ಟ್ರಾನ್ಸ್‌ಲೇಷನ್ ಟೆಸ್ಟ್ 
11. ಪ್ರೆಸ್‌ ಅಂಡ್‌ ಅಲೈಡ್ ಆಫೀಸಸ್ ಮ್ಯಾನ್ಯುಯಲ್ ಹೈಯರ್, ಪತ್ರಿಕೆ -2. 


೬೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೯ , ೨೦೧೪ 


ಭಾಗ ೫ 


ಆ (1) ವಿವರಣಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಸೇವಾ ಪರೀಕ್ಷೆಗಳನ್ನು ಆಂಗ್ಲಭಾಷೆಯಲ್ಲಿ ಅಥವಾ ಕನ್ನಡ ಭಾಷೆಯಲ್ಲಿ ಮಾತ್ರ 
ಉತ್ತರಿಸಲು ಅವಕಾಶವಿರುತ್ತದೆ. 

ಆ (2 ) ಅಭ್ಯರ್ಥಿಯು ವಿವರಣಾತ್ಮಕ ಮಾದರಿಯ ಯಾವುದೇ ಒಂದು ಪತ್ರಿಕೆಯನ್ನು ಪೂರ್ಣವಾಗಿ ಆಂಗ್ಲ ಅಥವಾ ಪೂರ್ಣವಾಗಿ ಕನ್ನಡ 
ಮಾಧ್ಯಮದಲ್ಲಿ ಮಾತ್ರ ಉತ್ತರಿಸತಕ್ಕದ್ದು . ಭಾಗಶಃ ಆಂಗ್ಲ ಮತ್ತು ಭಾಗಶಃ ಕನ್ನಡದಲ್ಲಿ ಉತ್ತರಿಸಿದಲ್ಲಿ ಅಂತಹ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ 
ಮಾಡದೆ ಅಭ್ಯರ್ಥಿಯ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು. 
5. ಪಠ್ಯ ಕ್ರಮ : 

ಇಲಾಖಾ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪಠ್ಯ ಕ್ರಮಕ್ಕಾಗಿ ಅಭ್ಯರ್ಥಿಗಳು ಕರ್ನಾಟಕ ನಾಗರಿಕ ಸೇವೆಗಳು (ಸೇವೆ ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) 
ನಿಯಮಗಳು, 1974 ಮತ್ತು ಅದಕ್ಕೆ ಸರ್ಕಾರದಿಂದ ಕಾಲಕಾಲಕ್ಕೆ ಹೊರಡಿಸಲಾಗಿರುವ ತಿದ್ದುಪಡಿಗಳನ್ನು ನೋಡಬಹುದು. 

* ಪ್ರತಿ ವಿಷಯಗಳಲ್ಲಿನ ಪಠ್ಯಕ್ರಮದಲ್ಲಿರುವ (Syllabus) ಯಾವುದಾದರೂ ನಿಯಮಗಳು / ಅಧಿನಿಯಮಗಳು ನಿರಸನಗೊಂಡಿದ್ದಲ್ಲಿ ( Repealed) 
ಅವುಗಳನ್ನು ಕೈಬಿಟ್ಟು ಹೊಸದಾಗಿ ಸೇರ್ಪಡೆಯಾಗಿರುವ ಹಾಗೂ ಪ್ರಸಕ್ತ ಇಲಾಖೆಗಳಲ್ಲಿ ಚಾಲ್ತಿಯಲ್ಲಿರುವ ನಿಯಮ / ಅಧಿನಿಯಮಗಳನ್ವಯ ಪ್ರಶ್ನೆಪತ್ರಿಕೆಗಳನ್ನು 
ಸಿದ್ದಪಡಿಸಿ ಪರೀಕ್ಷೆಗಳನ್ನು ನಡೆಸಲಾಗುವುದೆಂದು ಅಭ್ಯರ್ಥಿಗಳ ಗಮನಕ್ಕೆ ತರಲಾಗಿದೆ. 
ಕನ್ನಡ ಭಾಷಾ ವಿಷಯದ ಪಠ್ಯ ಕ್ರಮ : 

ಅಖಿಲ ಭಾರತ ಸೇವಾ ಅಧಿಕಾರಿ ( ಐ.ಎ.ಎಸ್ /ಐ. ಪಿ. ಎಸ್/ ಐ.ಎಫ್.ಎಸ್) ಅಭ್ಯರ್ಥಿಗಳು ತೇರ್ಗಡೆಯಾಗ ಬೇಕಾಗಿರುವ ಕನ್ನಡ ಭಾಷಾ ( ವಿಷಯ 
ಸಂಕೇತ- 72 ) ಇಲಾಖಾ ಪರೀಕ್ಷೆಗೆ ಸರ್ಕಾರವು ತನ್ನ ಆದೇಶ ಸಂಖ್ಯೆ: ಡಿಪಿಎಆರ್ 168 ಎಸ್ಎಂಇ 94 , ದಿನಾಂಕ:12 - 07 -1995ರ ಪ್ರಕಾರ 10ನೇ ತರಗತಿಯ 
ಕನ್ನಡ ದ್ವಿತೀಯ ಮತ್ತು ತೃತೀಯ ಭಾಷಾ ಪುಸ್ತಕ “ ತಿಳಿಗನ್ನಡ -6 ” ಎಂಬ ಪುಸ್ತಕವನ್ನು ನಿಗದಿಪಡಿಸಿದೆ. 

ಅಖಿಲ ಭಾರತ ಸೇವಾ ಅಧಿಕಾರಿಗಳನ್ನು ಹೊರತುಪಡಿಸಿ ಕನ್ನಡ ಭಾಷಾ ( ವಿಷಯ ಸಂಕೇತ-47) ಇಲಾಖಾ ಪರೀಕ್ಷೆಯ ಇತರ ಅಭ್ಯರ್ಥಿಗಳಿಗೆ: 

( ಅ) ಕರ್ನಾಟಕ ವಯಸ್ಕರ ಶಿಕ್ಷಣ ಸಮಿತಿ, ಮೈಸೂರು ಇವರಿಂದ ಪ್ರಕಾಶನಗೊಂಡಿರುವ ವಿವಿಧ ಲೇಖಕರಿಂದ ರಚಿತವಾದ “ಸತ್ಯಕ್ಕೆ ಬೆಲೆಕೊಟ್ಟ 
ಗೆಳೆಯರು” ಎಂಬ ಪಾಠದಿಂದ ಪ್ರಾರಂಭಗೊಳ್ಳುವ “ ಸಣ್ಣ ಕಥೆಗಳು . 

ಮತ್ತು 
(ಆ) ಆರನೆಯ ತರಗತಿಯ ಪಠ್ಯ ಪುಸ್ತಕವಾದ “ ಸಿರಿ ಕನ್ನಡ ” ವನ್ನು ನಿಗದಿಪಡಿಸಲಾಗಿದೆ. 
6. ಪರೀಕ್ಷಾ ಕೇಂದ್ರಗಳು: 

ಇಲಾಖಾ ಪರೀಕ್ಷೆಗಳನ್ನು ನಡೆಸಲಾಗುವ ಕೇಂದ್ರಗಳು ಮತ್ತು ಅವುಗಳ ಸಂಕೇತಗಳು ಕೆಳಗಿನಂತಿವೆ: 

ಅ) ವಿಷಯ ಸಂಕೇತ 1, 8, 22 ಮತ್ತು 36 ರ ವಿಷಯಗಳ ಪರೀಕ್ಷೆಗಳನ್ನು ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ 
ನವದೆಹಲಿ ಮತ್ತು ಮಸೂರಿ ಕೇಂದ್ರಗಳಲ್ಲಿ ನಡೆಸಲಾಗುವುದು. ಸದರಿ ಪರೀಕ್ಷಾ ಕೇಂದ್ರಗಳು ಮತ್ತು ಅವುಗಳ ಸಂಕೇತಗಳು ಕೆಳಗಿನ ಪಟ್ಟಿಯಂತಿವೆ: 

- ಜಿಲ್ಲೆ | ಸಂಕೇತ | ಜಿಲ್ಲೆ ಸಂಕೇತ 


ಬೆಂಗಳೂರು 


01 


ಕಾರವಾರ 


ಬೆಳಗಾವಿ 


ಕೋಲಾರ 


ಬಳ್ಳಾರಿ 
ಬೀದರ್‌ 


ಕೊಪ್ಪಳ 
ಮಂಡ್ಯ 
ಮಂಗಳೂರು 


ಬಿಜಾಪುರ 


ಬಾಗಲಕೋಟೆ 


ಮಡಿಕೇರಿ 


ಚಾಮರಾಜನಗರ 


ಮೈಸೂರು 
ರಾಮನಗರ 


ಚಿಕ್ಕಬಳ್ಳಾಪುರ 
ಚಿಕ್ಕಮಗಳೂರು 
ಚಿತ್ರದುರ್ಗ 


ರಾಯಚೂರು 


ಶಿವಮೊಗ್ಗ 


ಧಾರವಾಡ 


ತುಮಕೂರು 


ದಾವಣಗೆರೆ 


ಉಡುಪಿ 


ನವದೆಹಲಿ 


ಗುಲ್ಬರ್ಗಾ 
ಗದಗ . 


ಮಸೂರಿ 
ಯಾದಗಿರಿ 


ಹಾಸನ 


ಹಾವೇರಿ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೯ , ೨೦೧೪ 


೬೧೭ 


( ಆ) ವಿಷಯ ಸಂಕೇತ 2 ರಿಂದ 49 ರವರೆಗಿನ (8, 22 , ಮತ್ತು 36ರ ವಿಷಯಗಳನ್ನು ಹೊರತುಪಡಿಸಿ) ವಿಷಯಗಳ ಪರೀಕ್ಷೆಗಳನ್ನು ಬೆಂಗಳೂರು, 
ಬೆಳಗಾವಿ, ಗುಲ್ಬರ್ಗಾ, ಮೈಸೂರು , ಶಿವಮೊಗ್ಗ, ಮಂಗಳೂರು, ಗದಗ, ರಾಯಚೂರು ಮತ್ತು ಬಿಜಾಪೂರ ಕೇಂದ್ರಗಳಲ್ಲಿ ಹಾಗೂ ನವದೆಹಲಿ ಮತ್ತು ಮಸೂರಿ 
ಕೇಂದ್ರಗಳಲ್ಲಿ ನಡೆಸಲಾಗುವುದು. 
ಪರೀಕ್ಷಾ ಕೇಂದ್ರಗಳು 

- ಜಿಲ್ಲೆಗಳು 
ಬೆಂಗಳೂರು 

ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 

ರಾಮನಗರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ. 
ಮೈಸೂರು 

ಮೈಸೂರು, ಮಂಡ್ಯ , ಮಡಿಕೇರಿ, ಚಾಮರಾಜನಗರ, ಹಾಸನ. 
ಶಿವಮೊಗ್ಗ 

ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ , ಚಿಕ್ಕಮಗಳೂರು. 
ಬೆಳಗಾವಿ 

ಬೆಳಗಾವಿ , ಉತ್ತರ ಕನ್ನಡ, ಧಾರವಾಡ. 
ಗುಲ್ಬರ್ಗಾ 

ಗುಲ್ಬರ್ಗಾ, ಬೀದರ್‌. 
ಮಂಗಳೂರು 

ದಕ್ಷಿಣ ಕನ್ನಡ, ಉಡುಪಿ. 
ಗದಗ 

ಗದಗ, ಕೊಪ್ಪಳ, ಹಾವೇರಿ 
ರಾಯಚೂರು 

ರಾಯಚೂರು, ಬಳ್ಳಾರಿ, ಯಾದಗಿರಿ 
ಬಿಜಾಪೂರ 

ಬಿಜಾಪೂರ, ಬಾಗಲಕೋಟ 
ನವದೆಹಲಿ, 

ನವದೆಹಲಿ , 
ಮಸೂರಿ 

ಮಸೂರಿ 
( ) ವಿಷಯ ಸಂಕೇತ 51 ರಿಂದ 56 , 58, 61 ರಿಂದ 68 ಮತ್ತು 70 ರಿಂದ 72ರ ವಿಷಯಗಳ ಪರೀಕ್ಷೆಗಳನ್ನು ಬೆಂಗಳೂರು ಕೇಂದ್ರದಲ್ಲಿ 
ಮಾತ್ರವೇ ನಡೆಸಲಾಗುವುದು. 

( ಈ ) ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 69 ಎಸ್‌ಎಸ್‌ಆರ್ 76 , ದಿನಾಂಕ 16ನೇ ಜುಲೈ 1977ರ ಅನುಸಾರವಾಗಿ ನವದೆಹಲಿಯ 
ಕರ್ನಾಟಕ ಭವನದಲ್ಲಿ ಕೆಲಸ ಮಾಡುತ್ತಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ಸೇವಾ ನೌಕರರಿಗೆ ಇಲಾಖಾ ಪರೀಕ್ಷೆಗಳನ್ನು ಆಯೋಗದಿಂದ “ಉಪನಿವಾಸ 
ಆಯುಕ್ತರು, ಕರ್ನಾಟಕ ಭವನದ ನಿವಾಸ ಆಯುಕ್ತರ ಕಛೇರಿ, ನವದೆಹಲಿ ” ಇವರ ನಿಯಂತ್ರಣದಲ್ಲಿ ನಡೆಸಲಾಗುವುದು . 

( ಉ ) ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್‌ 3 ಎಸ್ ಎಸ್ಸಿ 83, ದಿನಾಂಕ 12ನೇ ಅಕ್ಟೋಬರ್ 1983 , ಇದರ ಅನುಸಾರವಾಗಿ 
ಮಸ್ತೂರಿಯಲ್ಲಿ ತರಬೇತಿ ಪಡೆಯುತ್ತಿರುವ ಕರ್ನಾಟಕ ರಾಜ್ಯದ ಐ. ಎ.ಎಸ್, ಐ . ಪಿ . ಎಸ್ , ಮತ್ತು ಐ.ಎಫ್.ಎಸ್. ಪ್ರೊಬೇಷನರುಗಳಿಗೆ ಇಲಾಖಾ 
ಪರೀಕ್ಷೆಗಳನ್ನು ಆಯೋಗವು “ ಪರೀಕ್ಷೆಗಳ ನಿಯಂತ್ರಣಾಧಿಕಾರಿ, ಲಾಲ್‌ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಪ್ರಕಾಶನ ಅಕಾಡೆಮಿ , ಮಸ್ತೂರಿ” ಇವರ 
ನಿಯಂತ್ರಣದಲ್ಲಿ ನಡೆಸಲಾಗುವುದು. 
7. ಪರೀಕ್ಷಾ ಕೇಂದ್ರದ ಆಯ್ಕೆ ಮತ್ತು ಬದಲಾವಣೆ: 

ಪ್ರತಿಯೊಬ್ಬ ಅಭ್ಯರ್ಥಿಯು ಪ್ರಸ್ತುತ ಆತನು ಕರ್ತವ್ಯ ನಿರ್ವಹಿಸುತ್ತಿರುವ ಜಿಲ್ಲಾ ಕೇಂದ್ರವನ್ನೇ ಕಡ್ಡಾಯವಾಗಿ ಪರೀಕ್ಷಾ ಕೇಂದ್ರವನ್ನಾಗಿ ಆಯ್ಕೆ 
ಮಾಡಿಕೊಳ್ಳತಕ್ಕದ್ದು. ಆದರೆ , ಯಾವುದೇ ಒಬ್ಬ ಅಭ್ಯರ್ಥಿಯು ಅರ್ಜಿ ಸಲ್ಲಿಸಿದ ನಂತರ ಇತರ ಜಿಲ್ಲೆಗೆ ವರ್ಗಾವಣೆಯಾದಲ್ಲಿ /ನಿಯೋಜನೆ/ ಓಓಡಿ ಅಥವಾ 
ಅವನು ತನ್ನ ಕೇಂದ್ರ ಕಾರ್ಯಸ್ಥಾನದ ಹೊರಗೆ ಗಳಿಕೆ / ಪರಿವರ್ತಿತ ರಜೆ/ದೀರ್ಘಾವಧಿ ರಜೆಯ ಮೇಲಿರುವುದು ಮುಂತಾದ ನಿರ್ದಿಷ್ಟ, ವಿಶೇಷ 
ಕಾರಣಗಳಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಈ ಬಗ್ಗೆ ಲಿಖಿತ ರೂಪದಲ್ಲಿ ಆಯೋಗದ ಗಮನಕ್ಕೆ ತರತಕ್ಕದ್ದು ಹಾಗೂ ಸಂಬಂಧಿಸಿದ ಮಾಹಿತಿ/ ದಾಖಲೆಗಳನ್ನು 
ಮನವಿಯೊಂದಿಗೆ ಒದಗಿಸತಕ್ಕದ್ದು. ಅಧಿಕೃತ ಕಾರಣಗಳ ಮೇಲೆ ಕೇಂದ್ರ ಬದಲಾವಣೆಗೆ ಅರ್ಜಿ ಸಲ್ಲಿಸುವ ನೌಕರರು ವರ್ಗಾವಣೆಯ ಅಥವಾ ಸ್ಥಳ 
ನಿಯುಕ್ತಿಯ ಆದೇಶಗಳ ದೃಢೀಕೃತ ನಕಲನ್ನು ಅಥವಾ ಸಂದರ್ಭಾನುಸಾರ ಯಾವುದೇ ಅಧಿಕೃತ ರಜೆ ಮಂಜೂರು ಮಾಡಲಾದ ಅಧಿಕೃತಜ್ಞಾಪನ ಪತ್ರದ 

ಗೆ ಆ ಬಗ್ಗೆ ಪಡೆದ ಪ್ರಮಾಣಪತ್ರವನ್ನು ಲಗತ್ತಿಸಿ ದಿನಾಂಕ: 25 - 06 - 2014 ರಂದು ಸಂಜೆ 5 .00 ಗಂಟೆಯ ಒಳಗಾಗಿ 
ಆಯೋಗದ ಕಛೇರಿಯಲ್ಲಿ ಸ್ವೀಕೃತವಾಗುವಂತೆ ಖುದ್ದಾಗಿ/ ಅಂಚೆ ಮೂಲಕ ಮನವಿಯನ್ನು ಸಲ್ಲಿಸತಕ್ಕದ್ದು. ಆನಂತರ ಸ್ವೀಕೃತವಾಗುವ ಮನವಿಗಳನ್ನು 
ತಿರಸ್ಕರಿಸಲಾಗುವುದು. ಕೇಂದ್ರ ಬದಲಾವಣೆಗೆ ಅನುಮತಿಸುವುದು / ನಿರಾಕರಿಸುವುದು ಆಯೋಗದ ವಿವೇಚನೆಗೆ ಒಳಪಟ್ಟಿದೆ ಎಂಬ ಅಂಶವನ್ನು 
ಗಮನಿಸತಕ್ಕದ್ದು, ಆದಾಗ್ಯೂ ಆಯೋಗದ ನಿರ್ದಿಷ್ಟ ಅನುಮತಿ ಇಲ್ಲದೆ ತಾವು ಕಾರನಿರ್ವಹಿಸುತ್ತಿರುವ ಜಿಲ್ಲಾ ಕೇಂದ್ರವನ್ನು ಬಿಟ್ಟು ಬೇರೆ ಜಿಲ್ಲಾ ಕೇಂದ್ರದಲ್ಲಿ 
ಪರೀಕ್ಷೆಯನ್ನು ತೆಗೆದುಕೊಳ್ಳುವಂತಿಲ್ಲ. ಆ ರೀತಿ ಮಾಡಿದ ಅಭ್ಯರ್ಥಿಗಳು ಆಯೋಗವು ತೆಗೆದುಕೊಳ್ಳುವ ಶಿಸ್ತು ಕ್ರಮಕ್ಕೆ ಹೊಣೆಯಾಗುವರು. 
8. ವಿನಾಯಿತಿಯ ವಿವರ ಹಾಗೂ ಈ ವಿವರಗಳನ್ನು ಅರ್ಜಿಗಳಲ್ಲಿ ನಮೂದಿಸುವ ಬಗ್ಗೆ: 

ನಿಯಮಾನುಸಾರ ಹಿಂದಿನ ವರ್ಷಗಳ/ ಅಧಿವೇಶನಗಳ ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳು ಗಳಿಸಿರುವ ಅಂಕಗಳ ಮೇರೆಗೆ ಹಾಗೂ ಅಭ್ಯರ್ಥಿಗಳು 
ಹೊಂದಿರುವ ಶೈಕ್ಷಣಿಕ ವಿದ್ಯಾರ್ಹತೆ ಮೇರೆಗೆ ಕೆಲವು ವಿಷಯಗಳಿಗೆ/ ಪತ್ರಿಕೆಗಳಿಗೆ ಈ ಕೆಳಗಿನಂತೆ ವಿನಾಯಿತಿಯನ್ನು ನೀಡಲಾಗುವುದು. ಈ ಬಗ್ಗೆ 
ಅಭ್ಯರ್ಥಿಗಳು ಅರ್ಜಿಯಲ್ಲಿ ಕಡ್ಡಾಯವಾಗಿ ಸ್ಪಷ್ಟ ಮಾಹಿತಿಯನ್ನು ನಮೂದಿಸಿ ಸಂಬಂಧಿತ ದಾಖಲೆಗಳನ್ನು ದಿನಾಂಕ:26 -06 -2014 ರಂದು ಸಂಜೆ 5.00 
ಗಂಟೆಯ ಒಳಗಾಗಿ ಆಯೋಗದ ಕಛೇರಿಯಲ್ಲಿ ಸ್ವೀಕೃತವಾಗುವಂತೆ ಖುದ್ದಾಗಿ/ ಅಂಚೆ ಮೂಲಕ ಮನವಿಯನ್ನು ಸಲ್ಲಿಸತಕ್ಕದ್ದು. ಆನಂತರ ಸ್ವೀಕೃತವಾಗುವ 
ಮನವಿಗಳನ್ನು ತಿರಸ್ಕರಿಸಲಾಗುವುದು . 


೬೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೯ , ೨೦೧೪ 

ಭಾಗ ೫ 
(ಅ) ಹಿಂದಿನ ಅಧಿವೇಶನಗಳ ಇಲಾಖಾ ಪರೀಕ್ಷೆಗಳಲ್ಲಿ ಪಡೆದ ವಿನಾಯಿತಿ: 

ಯಾವುದೇ ವಿಷಯದ ಪರೀಕ್ಷೆಯು ಒಂದಕ್ಕಿಂತ ಹೆಚ್ಚು ಪತ್ರಿಕೆಗಳನ್ನೊಳಗೊಂಡಿದ್ದು ಅಭ್ಯರ್ಥಿಯು ಆ ವಿಷಯದ ಪರೀಕ್ಷೆಯಲ್ಲಿ 
ಅನುತ್ತೀರ್ಣನಾದರೂ ಸಹ ಅದೇ ವಿಷಯದ ಯಾವುದಾದರೂ ಪತ್ರಿಕೆಗಳಲ್ಲಿ ಆ ಪತ್ರಿಕೆಗೆ ನಿರ್ದಿಷ್ಟಪಡಿಸಲಾದ ಗರಿಷ್ಠ ಅಂಕಗಳಲ್ಲಿ ಶೇಕಡಾ 60ಕ್ಕಿಂತ ಕಡಿಮೆ 
ಇರದಷ್ಟು ಅಂಕಗಳನ್ನು ಪಡೆದಿದ್ದಲ್ಲಿ ಅಂತಹವರನ್ನು ಆ ಪತ್ರಿಕೆಯಲ್ಲಿ ವಿನಾಯಿತಿ ಹೊಂದಿರುವರೆಂದು ಪರಿಗಣಿಸಲಾಗುವುದು. ಅಂತಹವರು ಕರ್ನಾಟಕ 
ಲೋಕಸೇವಾ ಆಯೋಗ (ಸೇವಾ ಪರೀಕ್ಷೆಗಳ ನಡೆಸುವಿಕೆ ) ನಿಯಮಗಳು, 1965ರ ನಿಯಮ 9ರ ಉಪ ನಿಯಮ (3) ರಲ್ಲಿನಂತೆ ಪರೀಕ್ಷೆಗಳ ಫಲಿತಾಂಶ 
ಘೋಷಿಸಿದ ದಿನಾಂಕದಿಂದ ಎರಡು ವರ್ಷಗಳೊಳಗೆ ಆ ಪರೀಕ್ಷೆಯ ಉಳಿದ ಪತ್ರಿಕೆಗಳಲ್ಲಿ ತೇರ್ಗಡೆಯಾಗಲು ಅವಶ್ಯವಿರುವಷ್ಟು ಅಂಕಗಳನ್ನು ಪಡೆದು 
ತೇರ್ಗಡೆಯಾಗತಕ್ಕದ್ದು. ಇಲ್ಲದಿದ್ದಲ್ಲಿ ಅಂತಹ ವಿನಾಯಿತಿಯು ಎರಡು ವರ್ಷದ ನಂತರ ರದ್ದಾಗುವುದು . 

ಈ ರೀತಿ ಶೇಕಡ 60 ಹಾಗೂ ಅದಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಪಡೆದು ವಿನಾಯಿತಿ ಹೊಂದಿರುವಂತಹ ಅಭ್ಯರ್ಥಿಗಳು ಅವರು 
ವಿನಾಯಿತಿ ಪಡೆದ ವಿಷಯ , ವಿಷಯಸಂಕೇತ, ಪತ್ರಿಕೆ, ನೋಂದಣಿ ಸಂಖ್ಯೆ ,ಅಧಿವೇಶನ / ವರ್ಷ ಮತ್ತು ಪರೀಕ್ಷಾಕೇಂದ್ರ ಇತ್ಯಾದಿ ವಿವರಗಳನ್ನು ಆನ್‌ಲೈನ್ 
ಅರ್ಜಿಯಲ್ಲಿ ನಿಗದಿಪಡಿಸಿದ ಅಂಕಣದಲ್ಲಿ ನಿರ್ದಿಷ್ಟವಾಗಿ ನಮೂದಿಸಬೇಕು. ಇಲ್ಲವಾದಲ್ಲಿ ಈ ಅಧಿವೇಶನದ ಫಲಿತಾಂಶವನ್ನು ಸಿದ್ಧಪಡಿಸುವಾಗ ಹಿಂದೆ 
ಪಡೆದ ವಿನಾಯಿತಿಯನ್ನು ಯಾವುದೇ ಕಾರಣಕ್ಕೂ ಪರಿಗಣಿಸಲಾಗುವುದಿಲ್ಲ. 

ಕನ್ನಡಭಾಷಾ ಪರೀಕ್ಷೆ ಪತ್ರಿಕೆ -1 ಮತ್ತು ಪತ್ರಿಕೆ -2 ರಲ್ಲಿ ವಿನಾಯಿತಿ ಪಡೆದಿದ್ದಲ್ಲಿ ಮೌಖಿಕ ಸಂದರ್ಶನಕ್ಕೆ ಹಾಜರಾಗಲು, ಸದರಿ ಅಧಿವೇಶನಕ್ಕೆ 
ಅರ್ಜಿ ಸಲ್ಲಿಸಿ ವಿನಾಯಿತಿ ಪಡೆದ ಬಗ್ಗೆ ವಿವರಗಳನ್ನು ಆನ್‌ಲೈನ್ ಅರ್ಜಿಯ ಸಂಬಂಧಿಸಿದ ಅಂಕಣದಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕು. ಹಾಗೂ 
ನಿಗದಿತ ಪರೀಕ್ಷಾ ಶುಲ್ಕ ರೂ . 100/ - ಗಳನ್ನು ಪಾವತಿಸಬೇಕು ಇಲ್ಲದಿದ್ದಲ್ಲಿ ವಿನಾಯಿತಿಯನ್ನು ಪರಿಗಣಿಸಲಾಗುವುದಿಲ್ಲ. 

( ಆ) ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ ನೀಡಲಾಗುವ ವಿನಾಯಿತಿ: 

ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾಲಯದ ಎಲ್.ಎಲ್. ಬಿ ಅಥವಾ ಬಿ .ಎಲ್., ಬಿ . ಕಾಂ / ಬಿ . ಬಿ . ಎಂ / ಐ . ಕಾಂ ಅಥವಾ ತತ್ಸಮಾನ 
ಪರೀಕ್ಷೆಯಲ್ಲಿ ಪದವಿ ಹೊಂದಿದವರು ಕೆಳಕಂಡ ವಿಷಯದ ಪತ್ರಿಕೆಗಳಲ್ಲಿ ವಿನಾಯಿತಿಕೋರಬಹುದು. 
ಕ್ರ . ಸಂ . ಪದವಿ 

ವಿನಾಯಿತಿ ಇರುವ ವಿಷಯ ಹಾಗೂ ಪತ್ರಿಕೆ 
ಎಲ್. ಎಲ್ . ಬಿ ಅಥವಾ ಬಿ .ಎಲ್ 

ಜನರಲ್ ಲಾ ಭಾಗ - 1 ಪತ್ರಿಕೆ - 1 | 
ಫೈನಾನ್ಸಿಯಲ್ ಅಕೌಂಟೆನ್ಸಿ ಅಥವಾ 

ಅ) ಕಮರ್ಷಿಯಲ್ ಟ್ಯಾಕ್ಸ್ ಹೈಯರ್ ಪತ್ರಿಕೆ- 3 
ಅಡ್ವಾನ್ಸ್ಡ್ ಅಕೌಂಟೆನ್ಸಿ ವಿಷಯವನ್ನು ಒಳಗೊಂಡಿರುವ ಆ ) ಕೋ - ಆಪರೇಷನ್ ಪತ್ರಿಕೆ -2 
ಬಿ. ಕಾಂ / ಬಿ. ಬಿ. ಎಂ / ಐ. ಕಾಂ . ಅಥವಾ ತತ್ಸಮಾನ ಪದವಿ. 

ಇ) ಕೋ - ಆಪರೇಟಿವ್ ಆಡಿಟ್ ಎಕ್ಸಾಮಿನೇಷನ್ ಪತ್ರಿಕೆ - 2 
ಈ ) ಎಸ್ . ಎ.ಎಸ್. ಭಾಗ - 3 ಪತ್ರಿಕೆ - 1 

ಉ ) ಟ್ರೆಜರಿ ಅಕೌಂಟ್ಸ್ ಭಾಗ - 2 ಪತ್ರಿಕೆ - 1 
ಆನ್‌ಲೈನ್ ಅರ್ಜಿಯಲ್ಲಿನ ವಿನಾಯಿತಿಗೆ ಸಂಬಂಧಿಸಿದ ಅಂಕಣದಲ್ಲಿ ಅಭ್ಯರ್ಥಿಯು ಪಡೆದಿರುವ ಪದವಿಯ ಬಗ್ಗೆ ಕಡ್ಡಾಯವಾಗಿ 
ನಮೂದಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ವಿನಾಯಿತಿಯನ್ನು ಪರಿಗಣಿಸಲಾಗುವುದಿಲ್ಲ. 

ವಿನಾಯಿತಿ ಕೋರಿರುವ ಅಭ್ಯರ್ಥಿಗಳು ತತ್ಸಂಬಂಧ ವಿಷಯಗಳನ್ನು ಅಭ್ಯಸಿಸಿರುವ ಬಗ್ಗೆ ಪದವಿಯ ಎಲ್ಲಾ ವರ್ಷಗಳ ಅಂಕಪಟ್ಟಿ/ಸೆಮಿಸ್ಟರ್‌ಗಳ 
ಅಂಕಪಟ್ಟಿಗಳು ಹಾಗೂ ಘಟಿಕೋತ್ಸವ ಪ್ರಮಾಣಪತ್ರಗಳನ್ನು ಮೇಲಧಿಕಾರಿಗಳಿಂದ ದೃಢೀಕರಿಸಿ ಆನ್‌ಲೈನ್ ಮೂಲಕ ಸಲ್ಲಿಸಿದ ಅರ್ಜಿಯ ಪ್ರತಿಯೊಂದಿಗೆ 
ದಿನಾಂಕ: 26 - 06 - 2014 ರಂದು 5.00 ರೊಳಗೆ ಆಯೋಗದ ಕಛೇರಿಯಲ್ಲಿ ಸ್ವೀಕೃತವಾಗುವಂತೆ ಖುದ್ದಾಗಿ ಅಥವಾ ಅಂಚೆ/ಕೊರಿಯರ್ ಮೂಲಕ 
ಮನವಿಯನ್ನು ಸಲ್ಲಿಸತಕ್ಕದ್ದು. ನಿಗದಿತ ದಿನಾಂಕದ ನಂತರ ಆಯೋಗದಲ್ಲಿ ಖುದ್ದಾಗಿ ಅಥವಾ ಅಂಚೆ/ಕೊರಿಯರ್ ಮೂಲಕ ಸ್ವೀಕೃತವಾಗುವ 
ಮನವಿಗಳನ್ನು ತಿರಸ್ಕರಿಸಲಾಗುವುದು. 

ವಿಶೇಷ ಸೂಚನೆ: - ಕಾನೂನು ಪದವಿಯನ್ನು ಹೊಂದಿರುವ ಅಭ್ಯರ್ಥಿಗಳಿಗೆ ಜನರಲ್ ಲಾ ಭಾಗ - 2ರ ವಿಷಯದ ಪರೀಕ್ಷೆಯನ್ನು 
ಬರೆಯುವುದರಿಂದ ಪೂರ್ಣ ವಿನಾಯಿತಿ ಇದ್ದು, ಸದರಿ ಅಭ್ಯರ್ಥಿಗಳು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸುವ ಅಗತ್ಯವಿರುವುದಿಲ್ಲ. ಬದಲಾಗಿ 
ಅಭ್ಯರ್ಥಿಗಳು ಸಂಬಂಧಿತ ಅಂಕಪಟ್ಟಿ/ ದಾಖಲೆಗಳನ್ನು ತಮ್ಮ ಇಲಾಖಾ ಮುಖ್ಯಸ್ಥರಿಗೆ ಸಲ್ಲಿಸಿ ಅವರಿಂದಲೇ ವಿನಾಯಿತಿ ಪಡೆಯಬಹುದಾಗಿರುತ್ತದೆ. 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್ 76, ದಿನಾಂಕ 10ನೇ ಜನವರಿ 1987ರ ಅನುಸಾರವಾಗಿ ಸರ್ಕಾರಿ ಆದೇಶ ಸಂಖ್ಯೆ 649 ಇಎನ್‌ಟಿ 
57, ದಿನಾಂಕ 23ನೇ /25ನೇ ಫೆಬ್ರವರಿ 1959ರ ಅನುಸಾರವಾಗಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯಿಂದ ನಡೆಸಲಾದ ಅರಣ್ಯ ಇಲಾಖಾ ಪರೀಕ್ಷೆಯಲ್ಲಿ 
ತೇರ್ಗಡೆಯಾದ ಅಭ್ಯರ್ಥಿಗಳಿಗೆ ಫಾರೆಸ್ಟ್ ಪರೀಕ್ಷೆಯ ಪತ್ರಿಕೆ - 2 ರಲ್ಲಿ ತೇರ್ಗಡೆಯಾಗುವುದರಿಂದ ವಿನಾಯಿತಿ ನೀಡಲಾಗಿದೆ. 
೨ . ಅನುಲೇಖನ ಸಹಾಯ : 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 19 ಎಸ್‌ಎಸ್‌ಸಿ 75, ದಿನಾಂಕ 5ನೇ ಜುಲೈ 1978ರ ಅನುಸಾರವಾಗಿ ಅಂಧರಾಗಿರುವ ಅಥವಾ ತನ್ನ 
ಸ್ವಂತ ಕೈಯಿಂದ ಬರೆಯಲು ಅಸಮರ್ಥರಾದ ಅಭ್ಯರ್ಥಿಗಳಿಗೆ ಈ ಮುಂದಿನ ಷರತ್ತುಗಳಿಗೊಳಪಟ್ಟು ಒಬ್ಬ ಅನುಲೇಖಕನ ಸಹಾಯವನ್ನು ಪಡೆಯುವುದಕ್ಕೆ 
ಅನುಮತಿ ನೀಡಲಾಗುವುದು . 
(1) ಅನುಲೇಖಕನ ಸಹಾಯ ಬಯಸುವ ಅಭ್ಯರ್ಥಿಗಳು ಅವಶ್ಯಕ ವೈದ್ಯಕೀಯ ಪ್ರಮಾಣ ಪತ್ರ ಮತ್ತು ಮೇಲಧಿಕಾರಿಗಳ ದೃಢೀಕರಣವನ್ನು 

ಆನ್‌ಲೈನ್ ಮೂಲಕ ಸಲ್ಲಿಸಿದ ಅರ್ಜಿಯ ಪ್ರತಿಯೊಂದಿಗೆ ಲಗತ್ತಿಸಿ ದಿನಾಂಕ: 21 - 06 - 2014 ರಂದು ಸಂಜೆ 5.00 ಗಂಟೆಯ ಒಳಗಾಗಿ 
ಆಯೋಗದ ಕಛೇರಿಯಲ್ಲಿ ಸ್ವೀಕೃತವಾಗುವಂತೆ ಮನವಿಯನ್ನು ಸಲ್ಲಿಸತಕ್ಕದ್ದು. ಆ ನಂತರ ಖುದ್ದಾಗಿ / ಅಂಚೆ/ ಕೊರಿಯರ್ ಮೂಲಕ ಆಯೋಗಕ್ಕೆ 
ಸ್ವೀಕೃತವಾಗುವ ಮನವಿಗಳನ್ನು ತಿರಸ್ಕರಿಸಲಾಗುವುದು. 


( 5 ) 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೯ , ೨೦೧೪ 

೬೧೯ 
(2) ( ಮೇಲಧಿಕಾರಿಯು ವೈದ್ಯಕೀಯ ಪ್ರಮಾಣಪತ್ರವನ್ನು ಆಯೋಗಕ್ಕೆ ಕಳುಹಿಸುವ ಮೊದಲು ಅಭ್ಯರ್ಥಿಯು ನಿಜವಾಗಿಯು ಅಸಮರ್ಥನಾಗಿರುವನೆ 

ಮತ್ತು ಅವನಿಗೆ/ಅವಳಿಗೆ ಅನುಲೇಖಕನ ಸಹಾಯ ಅವಶ್ಯವಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು. 
(3) ಆಯೋಗವು ಅನುಲೇಖಕನ ಸಹಾಯಕ್ಕೆ ಅನುಮತಿ ನೀಡಿದಾಗ ಸಂಬಂಧಪಟ್ಟ ಕೇಂದ್ರದ ಮೇಲ್ವಿಚಾರಕರು ಅಭ್ಯರ್ಥಿಗೆ ಒಬ್ಬ ಅನುಲೇಖನ 

ಸಹಾಯಕನನ್ನು ನೇಮಕ ಮಾಡತಕ್ಕದ್ದು ಮತ್ತು ಅದನ್ನು ಆಯೋಗದ ಪರೀಕ್ಷಾ ನಿಯಂತ್ರಕರಿಗೆ ಪತ್ರ ಮುಖೇನ ತಿಳಿಸತಕ್ಕದ್ದು. 
( 4) ಹಾಗೆ ನೇಮಕ ಮಾಡಲಾದ ಅನುಲೇಖನ ಸಹಾಯಕನು ಅಭ್ಯರ್ಥಿಗಿಂತ ಕೆಳಗಿನ ದರ್ಜೆಯವನು ಅಥವಾ ಕಡಿಮೆ ಶಿಕ್ಷಣ ಪಡೆದವನು 

ಆಗಿರತಕ್ಕದ್ದು ಮತ್ತು ಅವನು ಅಭ್ಯರ್ಥಿಯ ಸಂಬಂಧಿಕನಾಗಿರಬಾರದು. 

ಅಭ್ಯರ್ಥಿಗಳು ಪರೀಕ್ಷೆಯ ಪ್ರತಿಯೊಂದು ಪತ್ರಿಕೆಗೆ ರೂ .5/ - ( ಐದು ರೂಪಾಯಿಗಳು) ಮೊತ್ತವನ್ನು ಮುಂಗಡವಾಗಿ ಸಂದಾಯ ಮಾಡತಕ್ಕದ್ದು ಮತ್ತು 
- ಸದರಿ ಮೊತ್ತವನ್ನು ಪರೀಕ್ಷೆಯ ಪತ್ರಿಕೆ ಮುಗಿದ ಕೂಡಲೇ ಅನುಲೇಖನ ಸಹಾಯಕನಿಗೆ ಸಂದಾಯ ಮಾಡತಕ್ಕದ್ದು. 
(6) ಅನುಲೇಖನ ಸಹಾಯಕನನ್ನು ನೇಮಕ ಮಾಡಲಾಗಿದ್ದರೆ ಅಂತಹ ಅಭ್ಯರ್ಥಿಗೆ ಪರೀಕ್ಷೆ ಬರೆಯಲು ಪರೀಕ್ಷಾ ಅವಧಿಯ ನಂತರ ಹದಿನೈದು 

- ನಿಮಿಷಗಳ ಹೆಚ್ಚಿನ ಕಾಲಾವಕಾಶವನ್ನು ನೀಡಲಾಗುವುದು. 
ಸೂಚನೆ:- ಅಭ್ಯರ್ಥಿಗಳು ಅನುಲೇಖಕನ ಸಹಾಯ ಕೋರಿ ಸಲ್ಲಿಸುವ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಅನುಮಾನಾಸ್ಪದ ಸಂದರ್ಭದಲ್ಲಿ ವೈದ್ಯಕೀಯ 
ಮಂಡಳಿಗೆ ಪರಿಶೀಲನೆಗಾಗಿ ಕಳುಹಿಸಲಾಗುವುದು ಹಾಗೂ ಕೆಲವೊಂದು ಸಂದರ್ಭಗಳಲ್ಲಿ ಅವಶ್ಯಕವೆನಿಸಿದರೆ ಅಂತಹವರನ್ನು ವೈದ್ಯಕೀಯ ಪರಿಶೀಲನೆಗೂ 
ಗುರಿಪಡಿಸಲಾಗುವುದು. ಸುಳ್ಳು ಪ್ರಮಾಣಪತ್ರ ಹಾಜರುಪಡಿಸಿದ್ದು ಸಾಬೀತಾದ ಸಂದರ್ಭಗಳಲ್ಲಿ ಅಂತಹ ಅಭ್ಯರ್ಥಿಗಳ ಮೇಲೆ ನಿಯಮಾನುಸಾರ ಶಿಸ್ತಿನ ಕ್ರಮ 
ಜರುಗಿಸಲಾಗುವುದಲ್ಲದೆ ಅಂತಹವರ ಇಲಾಖಾ ಪರೀಕ್ಷೆಯ ಅಭ್ಯರ್ಥಿತ್ವವನ್ನು ಈ ಅಧಿವೇಶನದಿಂದ ರದ್ದುಪಡಿಸಲಾಗುವುದು. 
10. ಪ್ರವೇಶ ಪತ್ರ: 

ಅರ್ಜಿಗಳನ್ನು ಆನ್‌ಲೈನ್ ಮುಖಾಂತರ ಸಲ್ಲಿಸುತ್ತಿರುವುದರಿಂದ ಪ್ರವೇಶಪತ್ರಗಳನ್ನು ಆಯೋಗದಿಂದ ಅಂಚೆ ಮೂಲಕ ಕಳುಹಿಸಲಾಗುವುದಿಲ್ಲ. 

ಅರ್ಹ ಅಭ್ಯರ್ಥಿಗಳ ಪ್ರವೇಶಪತ್ರಗಳನ್ನು ಪರೀಕ್ಷೆಗೆ ಸಾಕಷ್ಟು ಮುಂಚಿತವಾಗಿ ಆಯೋಗದ ವೆಬ್‌ಸೈಟ್‌ನಲ್ಲಿ ಅಳವಡಿಸಲಾಗುತ್ತದೆ. ಅಭ್ಯರ್ಥಿಗಳು 
ತಮ್ಮ ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕದ ಮಾಹಿತಿಯನ್ನು ನಮೂದಿಸಿ ಪ್ರವೇಶಪತ್ರವನ್ನು Down load ಮಾಡಿಕೊಳ್ಳತಕ್ಕದ್ದು. ಒಂದು ವೇಳೆ 
ಅಭ್ಯರ್ಥಿಗಳು ತಮ್ಮ ಬಳಿ ಅರ್ಜಿ ಸಂಖ್ಯೆಯ ಮಾಹಿತಿ/ದಾಖಲೆಯನ್ನು ಹೊಂದಿರದಿದ್ದಲ್ಲಿ ಅಭ್ಯರ್ಥಿಗಳು ಅರ್ಜಿ ಸಂಖ್ಯೆಯ ಮಾಹಿತಿಯನ್ನು 
ಪಡೆಯಬೇಕಾದಲ್ಲಿ ಆಯೋಗದ ವೆಬ್‌ಸೈಟ್‌ನ HOME PAGE ನಲ್ಲಿನ Search application ID ಲಿಂಕಿನಲ್ಲಿ ಮಾಹಿತಿಗಳನ್ನು ದಾಖಲಿಸಿ ಅರ್ಜಿ 

ಡೆಯಬಹುದಾಗಿರುತ್ತದೆ. ಸದರಿ ಪ್ರವೇಶ ಪತ್ರವನ್ನು ಅಭ್ಯರ್ಥಿಗಳು ಜೋಪಾನವಾಗಿಟ್ಟುಕೊಂಡಿರಬೇಕು ಮತ್ತು ಅವುಗಳನ್ನು ತಮ್ಮ ಸೇವಾ 
ದಾಖಲೆಗಳಲ್ಲಿ ನಮೂದು ಮಾಡುವುದಕ್ಕಾಗಿ ಆಯೋಗದಿಂದ ನೀಡಲಾದ ತೇರ್ಗಡೆ ಪ್ರಮಾಣ ಪತ್ರದೊಂದಿಗೆ ಸಕ್ಷಮ ಪ್ರಾಧಿಕಾರಿಯ 
ಹಾಜರುಪಡಿಸತಕ್ಕದ್ದು. ಯಾವುದೇ ಸಂದರ್ಭದಲ್ಲಿ ಪರೀಕ್ಷೆಗಳು ಮುಗಿದ ನಂತರ ಪ್ರವೇಶಪತ್ರದ ನಕಲನ್ನು ನೀಡಲಾಗುವುದಿಲ್ಲ. 

ಆಯೋಗದ ವೆಬ್‌ಸೈಟ್‌ನಿಂದ Down load ಮಾಡಿಕೊಂಡ ಪ್ರವೇಶಪತ್ರದಲ್ಲಿ ಹೆಸರು, ಪದನಾಮ , ವಿಳಾಸ ಇತ್ಯಾದಿ ವಿವರಗಳು ತಪ್ಪಾಗಿ 
ಕಂಡುಬಂದಲ್ಲಿ ತಕ್ಷಣ ಅವುಗಳನ್ನು ತಿದ್ದುಪಡಿ ಮಾಡುವಂತೆ ಕೋರಿ ಪ್ರವೇಶಪತ್ರದ ಜೆರಾಕ್ಸ್ ಪ್ರತಿಯೊಂದಿಗೆ ತಿದ್ದುಪಡಿಗೆ ಅಗತ್ಯವಿರುವ 
ದಾಖಲೆ/ ಮಾಹಿತಿಗಳನ್ನು ಮೇಲಧಿಕಾರಿಗಳಿಂದ ದೃಢೀಕರಿಸಿ ಆಯೋಗಕ್ಕೆ ಮನವಿಯನ್ನು ಸಲ್ಲಿಸಿದಲ್ಲಿ ಪ್ರಮಾಣಪತ್ರವನ್ನು ಮುದ್ರಿಸುವ ಮುನ್ನ ತಿದ್ದುಪಡಿಗಳನ್ನು 
ಅಳವಡಿಸಿಕೊಂಡು ಪ್ರಮಾಣಪತ್ರವನ್ನು ಒದಗಿಸಲಾಗುವುದು. ಪ್ರಮಾಣಪತ್ರವನ್ನು ಜಾರಿಮಾಡಿದ ನಂತರ ತಿದ್ದುಪಡಿಗಾಗಿ ಸಲ್ಲಿಸುವ ಕೋರಿಕೆಗಳನ್ನು 
ಪರಿಗಣಿಸಲಾಗುವುದಿಲ್ಲ. 
11. ಪಠ್ಯಪುಸ್ತಕಗಳು : 

ಪಠ್ಯಪುಸ್ತಕಗಳನ್ನು ಉಪಯೋಗಿಸಿ ಪರೀಕ್ಷೆ ಬರೆಯಬಹುದಾದ ಪತ್ರಿಕೆಗಳಿಗೆ ಅಭ್ಯರ್ಥಿಗಳು ಸರ್ಕಾರದಿಂದ ಪ್ರಕಾಶಿಸಲ್ಪಟ್ಟ ಪಠ್ಯಪುಸ್ತಕಗಳನ್ನು ಮತ್ತು 
ಖಾಸಗಿ ಪ್ರಕಾಶಕರಿಂದ ಪ್ರಕಾಶಿಸಲ್ಪಟ್ಟ ಪುಸ್ತಕಗಳನ್ನು ಸರ್ಕಾರಿ ಪ್ರಕಾಶಿತ ಪುಸ್ತಕಗಳ ಮಾದರಿಗೆ ಯಾವುದೇ ರೀತಿಯ ತದ್ವಿರುದ್ಧವಾಗಿಲ್ಲದಿದ್ದರೆ ಮತ್ತು 
ಕರ್ನಾಟಕ ಉಚ್ಚ ನ್ಯಾಯಾಲಯದ ದಿನಾಂಕ 3ನೇ ಡಿಸೆಂಬರ್ 1991ರ ಆದೇಶಕ್ಕೆ ಅನುಗುಣವಾಗಿದ್ದರೆ ಅಂತಹ ಪಠ್ಯ ಪುಸ್ತಕಗಳನ್ನು ಮಾತ್ರ ಪರೀಕ್ಷಾ 
ಕೇಂದ್ರಗಳಲ್ಲಿ ಉಪಯೋಗಿಸಬಹುದಾಗಿರುತ್ತದೆ. ಇತರೇ ಯಾವುದೇ ಖಾಸಗಿ ಪ್ರಕಾಶಕರು ಸಿದ್ಧಪಡಿಸಿದ ಗೈಡ್‌ಗಳನ್ನು ನಿಷೇಧಿಸಲಾಗಿದೆ. 

ಎಂಪ್ಲಾಯ್ಮೆಂಟ್ ಎಕ್ಸ್‌ಚೇಂಜ್ ಪ್ರೊಸೀಜರ್ ಹೈಯರ್ ಮತ್ತು ಲೋಯರ್ ವಿಷಯಗಳ ಪರೀಕ್ಷೆಯಲ್ಲಿ ಉದ್ಯೋಗ ಮತ್ತು ತರಬೇತಿ 
ಮಹಾನಿರ್ದೇಶನಾಲಯ , ನವದೆಹಲಿ ” ಇವರು ಪ್ರಕಟಿಸಿರುವ “ಎಂಪ್ಲಾಯ್ಮೆಂಟ್ ಸರ್ವೀಸ್ ಮ್ಯಾನ್ಯುಯಲ್ ” ಪುಸ್ತಕವನ್ನು ಉಪಯೋಗಿಸಲು ಅನುಮತಿ 
ನೀಡಲಾಗಿದೆ. 
12 . ಹಾಜರಿ ಪ್ರಮಾಣ ಪತ್ರಗಳು: 

ಪರೀಕ್ಷೆಗೆ ಹಾಜರಾದ ಬಗ್ಗೆ ಹಾಜರಾತಿ ಪ್ರಮಾಣಪತ್ರ ಪಡೆಯಬಯಸುವ ಅಭ್ಯರ್ಥಿಗಳು ಸಂಬಂಧಪಟ್ಟ ಪರೀಕ್ಷಾ ಉಪ ಕೇಂದ್ರದ ಮೇಲ್ವಿಚಾರಕರಿಂದ 
ಅದನ್ನು ಪರೀಕ್ಷಾ ದಿನದಂದೇ ಪಡೆಯತಕ್ಕದ್ದು. ಹಾಜರಿ ಪ್ರಮಾಣಪತ್ರವನ್ನು ಆಯೋಗದ ಕಛೇರಿಯಿಂದ ಯಾವುದೇ ಸಂದರ್ಭದಲ್ಲೂ ಪ್ರತ್ಯೇಕವಾಗಿ 
ನೀಡಲಾಗುವುದಿಲ್ಲ. 
13 ಕನ್ನಡ ಭಾಷಾ ಮೌಖಿಕ ಪರೀಕ್ಷೆ: 
- ಕನ್ನಡ ಭಾಷಾ ವಿಷಯದ ಲಿಖಿತ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಅಭ್ಯರ್ಥಿಗಳಿಗೆ ಮೌಖಿಕ ಪರೀಕ್ಷೆಯನ್ನು ಆಯೋಗದ ಕೇಂದ್ರ ಕಛೇರಿ, 
ಉದ್ಯೋಗ ಸೌಧ, ಬೆಂಗಳೂರು-560001, ಇಲ್ಲಿ ಹಾಗೂ ಆಯೋಗದ ಪ್ರಾಂತೀಯ ಕಛೇರಿಗಳಿರುವ ಬೆಳಗಾಂ, ಗುಲ್ಬರ್ಗಾ, ಮೈಸೂರು ಹಾಗೂ ಶಿವಮೊಗ್ಗ 
ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು. ಆಯೋಗದ ವಿವೇಚನೆಯಂತೆ ಅನಿವಾಠ್ಯ ಸಂದರ್ಭಗಳಲ್ಲಿ ರಾಜ್ಯದ ಇತರೆ ಜಿಲ್ಲಾ ಕೇಂದ್ರಗಳಲ್ಲಿಯೂ ಮೌಖಿಕ 
ಪರೀಕ್ಷೆಯನ್ನು ನಡೆಸಲಾಗುವುದು. 

ಯಾವುದೇ ಸರ್ಕಾರಿ ನೌಕರನು/ನೌಕರಳು ಕನ್ನಡಭಾಷಾ ಲಿಖಿತ ಪರೀಕ್ಷೆಯಲ್ಲಿ ತೇರ್ಗಡೆಯಾಗದ ಹೊರತು ಕನ್ನಡ ಮೌಖಿಕ ಪರೀಕ್ಷೆಗೆ 
ಅರ್ಹರಾಗುವುದಿಲ್ಲ. 


ܘܦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೯ , ೨೦೧೪ 


ಭಾಗ ೫ 


ಆದರೆ 


( 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 81 ಎಸ್‌ಎಸ್‌ಆರ್‌ 81, ದಿನಾಂಕ 6ನೇ ಜೂನ್ 1981ರ ಮೇರೆಗೆ ಗೃಹರಕ್ಷಕ ಸಂಸ್ಥೆಯ 
ಸೈನಿಕರು ಕನ್ನಡ ಭಾಷಾ, ಮೌಖಿಕ ಪರೀಕ್ಷೆಯಲ್ಲಿ ಮಾತ್ರ ತೇರ್ಗಡೆಯಾಗತಕ್ಕದ್ದು. ವೇತನ ಮುಂಬಡ್ತಿ ಪಡೆಯುವ ಮತ್ತು ಸೇವಾ ಸ್ಥಿರೀಕರಣದ 
ಉದ್ದೇಶಗಳಿಗೆ ಕನ್ನಡ ಭಾಷಾ ಲಿಖಿತ ಪರೀಕ್ಷೆಯ ಬದಲಾಗಿ ಗರಿಷ್ಠ 50 ಅಂಕಗಳನ್ನು ನಿಗದಿಪಡಿಸಿರುವ ಕನ್ನಡ ಮೌಖಿಕ ಪರೀಕ್ಷೆಯಲ್ಲಿ ಮಾತ್ರ ಅವರು 
ತೇರ್ಗಡೆ ಹೊಂದಬೇಕಾಗಿರುತ್ತದೆ. 

( 2) ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 3 ಎಸ್‌ಎಸ್ ಆರ್ 82, ದಿನಾಂಕ 30ನೇ ಆಗಸ್ಟ್ 1982ರ ಮೇರೆಗೆ ಅಂಧರಾಗಿರುವ ಮತ್ತು 
ಕೆಲಸಕ್ಕೆ ಓದುವುದು ಮತ್ತು ಬರೆಯುವುದು ಅವಶ್ಯವಿಲ್ಲದ ಸರ್ಕಾರಿ ನೌಕರರಿಗೆ ಸ್ಥಿರೀಕರಣದ ಮತ್ತು ವಾರ್ಷಿಕ ವೇತನ ಮುಂಬಡ್ತಿಗಳನ್ನು ಪಡೆಯುವ 
ಉದ್ದೇಶಗಳಿಗಾಗಿ ಕನ್ನಡ ಭಾಷಾ ಲಿಖಿತ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವುದರಿಂದ ವಿನಾಯಿತಿಸಲಾಗಿದೆ. ಆದರೆ ಅವರು ಕನ್ನಡ ಭಾಷಾ ಮೌಖಿಕ 
ಪರೀಕ್ಷೆಯಲ್ಲಿ ತೇರ್ಗಡೆಯಾಗತಕ್ಕದ್ದು. 

ಖ್ಯೆ : ಸಿಆಸುಇ 26 ಸೆಪೆನಿ 94, ಬೆಂಗಳೂರು, ದಿನಾಂಕ:14 - 07 - 1994ರಲ್ಲಿ ಸೂಚಿಸಿರುವ ಕಂಪೋಜಿಟರ್‌, 
ಸೀನಿಯರ್ ಕಂಪೋಜಿಟರ್, ಸೀನಿಯರ್ ಮಷಿನ್ ಮೈಂಡರ್, ಸೀನಿಯರ್‌ ಬೈಂಡರ್ , ಸಹಾಯಕ ಪ್ರೊಸೆಸ್ ಅಪರೇಟರ್, ಆಫ್‌ಸೆಟ್ ಪ್ರಿಂಟರ್, ಅಫ್ಸೆಟ್ 
ಪ್ಲೇಟ್ ಮೇಕರ್ ಹಾಗೂ ವೈರ್‌ಮನ್ ಈ ಪದನಾಮವನ್ನು ಹೊಂದಿರುವ ಮುದ್ರಣ , ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆಯ ಸಿಬ್ಬಂದಿ 
ವರ್ಗದವರು ಮುಂಬಡ್ತಿ ಪಡೆಯಲು ಕನ್ನಡಭಾಷಾ ಪರೀಕ್ಷೆಯ ಲಿಖಿತ ಪರೀಕ್ಷೆ (ಪೇಪರ್‌ 1 ಮತ್ತು 2) ಯಿಂದ ವಿನಾಯಿತಿ ಹೊಂದಿರುತ್ತಾರೆ. ಆದರೆ 
ಮೌಖಿಕ ಪರೀಕ್ಷೆಯಲ್ಲಿ ಶೇಕಡ 40ರಷ್ಟು ಅಂಕಗಳನ್ನು ಪಡೆದು ತೇರ್ಗಡೆ ಹೊಂದಬೇಕಾಗಿರುತ್ತದೆ. 
14 . ತೇರ್ಗಡೆಗೆ ಗಳಿಸಬೇಕಾದ ಅಂಕಗಳು: 

ಎ) ಯಾವುದೇ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಲು ಒಂದು ಪತ್ರಿಕೆಯನ್ನು ಒಳಗೊಂಡ ವಿಷಯವಾಗಿದ್ದಲ್ಲಿ ಸದರಿ ಪತ್ರಿಕೆಯಲ್ಲಿ ಕನಿಷ್ಠ 
ಶೇಕಡ 40 ಅಂಕಗಳನ್ನು ಪಡೆದಿರಬೇಕು. ಒಂದಕ್ಕಿಂತ ಹೆಚ್ಚು ಪತ್ರಿಕೆಗಳಿದ್ದಲ್ಲಿ ಪ್ರತಿ ಪತ್ರಿಕೆಯಲ್ಲಿ ಕನಿಷ್ಠ ಶೇಕಡಾ 35 ಮತ್ತು ಒಟ್ಟು ಎಲ್ಲಾ ಪತ್ರಿಕೆಗಳಿಂದ 
ಕನಿಷ್ಠ ಶೇಕಡಾ 40 ಅಂಕಗಳನ್ನು ಪಡೆದಿರಬೇಕು. ವಿನಾಯಿತಿ ಕೋರಿದ ಬಿ. ಕಾಂ ., ಬಿ. ಬಿ. ಎಂ ., ಹಾಗೂ ಕಾನೂನು ಪದವೀಧರರು, ಹಾಜರಾಗುವ 
ವಿಷಯದ ಪ್ರತಿ ಪತ್ರಿಕೆಗಳಲ್ಲಿ ಕನಿಷ್ಠ ಶೇಕಡ 35 ಅಂಕಗಳನ್ನು ಹಾಗೂ ಪ್ರತಿ ವಿಷಯದ ಎಲ್ಲಾ ಪತ್ರಿಕೆಗಳ ಸರಾಸರಿ 40 ಅಂಕಗಳನ್ನು ಗಳಿಸಿರಬೇಕು. 

ಪುದೇ ಪರೀಕ್ಷೆಯಲ್ಲಿ ನಿಗದಿಪಡಿಸಿದ ಗರಿಷ್ಠ ಅಂಕಗಳಲ್ಲಿ ಶೇಕಡ 60ಕ್ಕಿಂತ ಕಡಿಮೆ ಇರದಷ್ಟು ಅಂಕಗಳನ್ನು ಪಡೆದು 
ಉತ್ತೀರ್ಣರಾದಂತಹ ಅಭ್ಯರ್ಥಿಗಳ ಫಲಿತಾಂಶವನ್ನು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುವುದಾಗಿ ಘೋಷಿಸಲಾಗುವುದು. 
15. ತೇರ್ಗಡೆ ಪ್ರಮಾಣಪತ್ರಗಳು: 

ಆಯೋಗದಿಂದ ಅಧಿಕೃತವಾಗಿ ಫಲಿತಾಂಶವನ್ನು ಪ್ರಕಟಿಸಿದ ನಂತರ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ಪ್ರಮಾಣಪತ್ರವನ್ನು 
ಆನ್‌ಲೈನ್ ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಕಛೇರಿಯ ವಿಳಾಸಕ್ಕೆ ನೋಂದಾಯಿತ ಅಂಚೆ ಮೂಲಕ ಕಳುಹಿಸಲಾಗುವುದು. 

ಅಂಕಗಳ ಮಾಹಿತಿಯನ್ನು ಅಪೇಕ್ಷಿಸುವ ಅಭ್ಯರ್ಥಿಗಳು ಆಯೋಗದ ವೆಬ್‌ಸೈಟ್ http ://kpsc .kar. nic .in ನಲ್ಲಿ ತಮ್ಮ ನೋಂದಣಿ ಸಂಖ್ಯೆ ಮತ್ತು 
ಜನ್ಮ ದಿನಾಂಕವನ್ನು ನಮೂದಿಸಿ ಅಂಕಪಟ್ಟಿಯನ್ನು ಪಡೆದುಕೊಳ್ಳಬಹುದು. 
16, ಅಂಕಗಳ ಮರು ಎಣಿಕೆ: 

ಯಾವುದೇ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ಅಭ್ಯರ್ಥಿಯು ಫಲಿತಾಂಶ ಪ್ರಕಟವಾದ ದಿನಾಂಕದಿಂದ 30 ದಿನಗಳೊಳಗಾಗಿ ಸದರಿ ಪರೀಕ್ಷೆಯ 
ಎಲ್ಲಾ ಪತ್ರಿಕೆಗಳ ಅಥವಾ ಯಾವುದೇ ನಿರ್ದಿಷ್ಟ ಪತ್ರಿಕೆಯ ಅಂಕಗಳ ಮರುಎಣಿಕೆಗಾಗಿ ಆಯೋಗಕ್ಕೆ ಅರ್ಜಿ ಸಲ್ಲಿಸಬಹುದು . ಅಂತಹ ಅರ್ಜಿ ಸಲ್ಲಿಸುವ 
ಪ್ರತಿಯೊಬ್ಬ ಅಭ್ಯರ್ಥಿಯು ಪ್ರತಿ ವಿಷಯಕ್ಕೆ ರೂ . 100/ - ಗಳ ಶುಲ್ಕವನ್ನು “ಕಾರ್ಯದರ್ಶಿ, ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು”, ಇವರಿಗೆ 
ಸಂದಾಯವಾಗುವಂತೆ ಪಡೆದ ಡಿಡಿ/ ಐಪಿಓ ಮೂಲಕ ಸಂದಾಯ ಮಾಡತಕ್ಕದ್ದು ಹಾಗೂ ಅಭ್ಯರ್ಥಿಯು ತನ್ನ ಹೆಸರು, ಪರೀಕ್ಷಾ ಕೇಂದ್ರ , ನೋಂದಣಿ ಸಂಖ್ಯೆ 
ಮತ್ತು ಮರು ಎಣಿಕೆ ಮಾಡಬೇಕಾದ ವಿಷಯದ ವಿವರಗಳನ್ನು ನಮೂದಿಸಿದ ಅರ್ಜಿಯೊಂದಿಗೆ ( ಅರ್ಜಿಯ ಮಾದರಿಯು ಆಯೋಗದ ಅಂತರ್ಜಾಲದಲ್ಲಿ 
ಲಭ್ಯವಿದ್ದು ಡೌನ್‌ಲೋಡ್ ಮಾಡಿಕೊಂಡು ಅಗತ್ಯ ವಿವರಗಳನ್ನು ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು) ಶುಲ್ಕ ಸಂದಾಯ ಮಾಡಿದ ಐ . ಪಿ . ಓ / ಡಿ . ಡಿ. ಯನ್ನು ಲಗತ್ತಿಸಿ 
ಸಲ್ಲಿಸತಕ್ಕದ್ದು . ಅಭ್ಯರ್ಥಿಯು ಪಡೆದ ಅಂಕಗಳ ಮರು ಎಣಿಕೆಯ ಸಂಬಂಧದಲ್ಲಿ ಆಯೋಗದ ನಿರ್ಣಯವೇ ಅಂತಿಮವಾಗಿರುತ್ತದೆ. 
17. ಇಲಾಖಾ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ಇತ್ತೀಚೆಗೆ ಜಾರಿಗೊಂಡಿರುವ ಸರ್ಕಾರಿ ಆದೇಶಗಳು: 
(1) ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಸಿಆಸುಇ 4 ಎಸ್ಎಸ್ಆರ್ 2013 , ಬೆಂಗಳೂರು, ದಿನಾಂಕ:04 - 03 - 2014 
1. ಶಿರೋನಾಮೆ ಮತ್ತು ಪ್ರಾರಂಭ: 
- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್ ಸೇವೆಗಳು (ಸೇವೆಗಳು ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) (3ನೇ ತಿದ್ದುಪಡಿ) ನಿಯಮಗಳು, 2013 

ಎಂದು ಕರೆಯತಕ್ಕದ್ದು. 
(2 ) ಇದು ರಾಜ್ಯಪತ್ರದಲ್ಲಿ ಪ್ರಕಟಣೆಗೊಂಡ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 
2 . ಷೆಡ್ಯೂಲ್- | ರ ತಿದ್ದುಪಡಿ :- _ ಕರ್ನಾಟಕ ಸಿವಿಲ್ ಸೇವೆಗಳು (ಸೇವೆಗಳು ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು ) ನಿಯಮಗಳು, 1974ರ ಷೆಡ್ಯೂಲ್- | 
ರ “ ಕನ್ನಡ ಭಾಷಾ ಪರೀಕ್ಷೆ ಪಠ್ಯ ಕ್ರಮ ” ಶೀರ್ಷಿಕೆಯಡಿ ಇರುವ ಪತ್ರಿಕೆ -1, ಖಂಡ - ಬಿ ನಮೂದುಗಳಡಿ ಇರುವ “ ಕನ್ನಡ ಕಸ್ತೂರಿ” ಪದಗಳ ಬದಲು 
* ಸಿರಿ ಕನ್ನಡ ” ಪದಗಳನ್ನು ಪ್ರತಿಷ್ಠಾಪಿಸತಕ್ಕದ್ದು. 
(2) ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಸಿಆಸುಇ 1 ಎಸ್ಎಸ್ಆರ್ 2015, ಬೆಂಗಳೂರು, ದಿನಾಂಕ 17 - 02 - 2014, 
1. ಶಿರೋನಾಮೆ ಮತ್ತು ಪ್ರಾರಂಭ : 

(1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್ ಸೇವೆಗಳು (ಸೇವೆಗಳು ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) ( 2ನೇ ತಿದ್ದುಪಡಿ) ನಿಯಮಗಳು , 

2013 ಎಂದು ಕರೆಯತಕ್ಕದ್ದು. 
(2) ಇದು ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೯ , ೨೦೧೪ 


೬೨೧ 


2. ಷೆಡ್ಯೂಲ್- II ರ ತಿದ್ದುಪಡಿ:- ಕರ್ನಾಟಕ ಸಿವಿಲ್ ಸೇವೆಗಳು (ಸೇವೆಗಳು ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) ನಿಯಮಗಳು, 1974ರ ಷೆಡ್ಯೂಲ್- || 
ಕ್ರಮ ಸಂಖ್ಯೆ: 69 ಮತ್ತು ಅದಕ್ಕೆ ಸಂಬಂಧಿಸಿದ ನಮೂದುಗಳಿಗೆ ಬದಲಾಗಿ ಈ ಕೆಳಕಂಡದ್ದನ್ನು ಪ್ರತಿಷ್ಠಾಪಿಸತಕ್ಕದ್ದು. 
69 | ಆಯುರ್ವೇದ, ಯೋಗ ನಿರ್ದೇಶಕರು, ಆಯುಷ್ ಇಲಾಖೆ, ಪ್ರಾಂಶುಪಾಲರು, ಪ್ರಾಧ್ಯಾಪಕರು, [ 1) ಅಕೌಂಟ್ಸ್ ಹೈಯರ್ 

ಮತ್ತು ನ್ಯಾಚುರೋಪತಿ, | ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುಷ್ ಕಾಲೇಜಿನ ಉಪನ್ಯಾಸಕರು, | 2) ಜನರಲ್ ಲಾ 
ಯುನಾನಿ, ಸಿದ್ಧ ಮತ್ತು ಉಪನಿರ್ದೇಶಕರು ( ಆಯುರ್ವೇದ/ ಯುನಾನಿ, ಹೋಮಿಯೋಪತಿ / 

ಭಾಗ - 1 ಮತ್ತು 2 
ಹೋಮಿಯೋಪತಿ ಯೋಗ ಮತ್ತು ನ್ಯಾಚುರೋಪತಿ/ ಔಷಧ ವಿಜ್ಞಾನ, ವೈಜ್ಞಾನಾಧಿಕಾರಿ, 
ಇಲಾಖೆ ( ಆಯುಷ್) ಹಿರಿಯ ವೈದ್ಯಾಧಿಕಾರಿ (ಆಯುಷ್), ವೈದ್ಯಾಧಿಕಾರಿ (ಆಯುಷ್), 

ಸಹಾಯಕ ಔಷಧ ನಿಯಂತ್ರಕರು, ಆಡಳಿತಾಧಿಕಾರಿ. 
ವೈಜ್ಞಾನಿಕ ಸಹಾಯಕ, ಔಷಧ ನಿರೀಕ್ಷಕರು 

1) ಅಕೌಂಟ್ಸ್ ಹೈಯರ್ 
( ಆಯುರ್ವೇದ/ಹೋಮಿಯೋಪತಿ) ಸಹಾಯಕ ಆಡಳಿತಾಧಿಕಾರಿ 2) ಜನರಲ್ ಲಾ ಭಾಗ - 1 
ಶುಶೂಷ ಮೇಲ್ವಿಚಾರಕರು ( ದರ್ಜೆ -I) 

ಅಕೌಂಟ್ಸ್ ಹೈಯರ್ 
ಶುಕ್ರೂಷ ಮೇಲ್ವಿಚಾರಕರು ( ದರ್ಜೆ -l1) | 
ಔಷಧ ವಿಶ್ಲೇಷಕರು ( ರಸಾಯನ ಶಾಸ್ತ್ರ) 
ಔಷಧ ವಿಶ್ಲೇಷಕರು ( ಸಸ್ಯ ಶಾಸ್ತ್ರ) 
ಔಷಧ ವಿಶ್ಲೇಷಕರು ( ಔಷಧ ವಿಜ್ಞಾನ) 
ಔಷಧ ವಿಶ್ಲೇಷಕರು (ಸೂಕ್ಷ್ಮ ಜೀವಿ ಶಾಸ್ತ್ರ) 
ಅಧೀಕ್ಷಕರು, 
ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 
| ದ್ವಿತೀಯ ದರ್ಜೆ ಸಹಾಯಕರು 

| ಅಕೌಂಟ್ಸ್ ಲೋಯರ್ 
18. ನಕಲು ಪ್ರಮಾಣ ಪತ್ರ: 

ಅಭ್ಯರ್ಥಿಯು ವಿವಿಧ ವಿಷಯಗಳಲ್ಲಿ ಉತ್ತೀರ್ಣಗೊಂಡ ಬಗ್ಗೆ ಆಯೋಗದಿಂದ ಪಡೆಯಲಾದ ಮೂಲ ಪ್ರಮಾಣ ಪತ್ರವನ್ನು 
ಕಳೆದುಕೊಂಡಲ್ಲಿ /ಸ್ವೀಕರಿಸಿಲ್ಲದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ನಕಲು ಪ್ರಮಾಣಪತ್ರವನ್ನು ಪಡೆದುಕೊಳ್ಳಬಹುದಾಗಿದ್ದು, ಸದರಿ ಪ್ರಮಾಣಪತ್ರಕ್ಕಾಗಿ ಪರೀಕ್ಷೆ ಬರೆದ 
ಅಭ್ಯರ್ಥಿಗಳೇ ಮನವಿಯೊಂದಿಗೆ ( ಮನವಿಯ ನಿಗದಿತ ನಮೂನೆಯು ಆಯೋಗದ ಅಂತರ್ಜಾಲದಲ್ಲಿ ಲಭ್ಯವಿದ್ದು ಡೌನ್‌ಲೋಡ್ ಮಾಡಿಕೊಂಡು ಅಗತ್ಯ 
ವಿವರಗಳನ್ನು ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು) ಈ ಕೆಳಗೆ ಸೂಚಿಸಿರುವ ಮಾಹಿತಿ/ ದಾಖಲೆಗಳನ್ನು ಆಯೋಗಕ್ಕೆ ಒದಗಿಸುವ ಅಗತ್ಯವಿರುತ್ತದೆ. 

(1) ನಕಲು ಪ್ರಮಾಣಪತ್ರಕ್ಕೆ ಅರ್ಜಿ ಸಲ್ಲಿಸಲು ಕಾರಣಗಳನ್ನು ತಿಳಿಸುವ ಹಾಗೂ ಪರೀಕ್ಷಾ ವಿವರಗಳನ್ನೊಳಗೊಂಡ ರೂ . 20/- ಮೌಲ್ಯದ 
ಮುದ್ರಾಂಕ ಕಾಗದದ ಮೇಲೆನೋಟರಿಯವರ ಮುಂದೆ ಪ್ರಮಾಣೀಕರಿಸಲಾದ ಅಫಿಡೆವಿಟ್‌ನ ಮೂಲ ಪ್ರತಿ; 

( 2) ಪ್ರತಿ ವಿಷಯಕ್ಕೆ ರೂ . 100 / - ರಂತೆ ಶುಲ್ಕವನ್ನು ಕಾರ್ಯದರ್ಶಿ , ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು, ಇವರಿಗೆ 
ಸಂದಾಯವಾಗುವಂತೆ ಬ್ಯಾಂಕ್ ಡಿ.ಡಿ/ ಭಾರತೀಯ ಅಂಚೆ ಆದೇಶ (ಐ.ಪಿ.ಓ) 

(3) ಪ್ರವೇಶಪತ್ರದ ನೆರಳಚ್ಚು ಪ್ರತಿ ಮತ್ತು ಪರೀಕ್ಷೆಯಲ್ಲಿ ಉತ್ತೀರ್ಣಗೊಂಡ ಬಗ್ಗೆ ವಿವರಗಳನ್ನು ನಮೂದಿಸಿರುವ ಸೇವಾ ಪುಸ್ತಕದ ಉಧೃತ 
ಭಾಗದ ನೆರಳಚ್ಚು ಪ್ರತಿ ಮತ್ತು 

( 4) ಪ್ರಮಾಣ ಪತ್ರವನ್ನು ನೋಂದಾಯಿತ ಅಂಚೆ ಮೂಲಕ ರವಾನಿಸಲು ಸ್ವ - ವಿಳಾಸವುಳ್ಳ ರೂ . 40/ - ಗಳ ಅಂಚೆ ಚೀಟಿಯನ್ನು ಅಂಟಿಸಿದ ಎ - 4 
ಅಳತೆಯ ಒಂದು ಲಕೋಟೆ. 
19 . ಅಭ್ಯರ್ಥಿಗಳಿಗೆ ವಿಶೇಷಸೂಚನೆಗಳು: 

(1) ಸೇವಾ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಎಲ್ಲಾ ಪತ್ರ ವ್ಯವಹಾರವನ್ನು ಪರೀಕ್ಷಾ ನಿಯಂತ್ರಕರು, ಇಲಾಖಾ ಪರೀಕ್ಷೆಗಳು, ಕರ್ನಾಟಕ ಲೋಕಸೇವಾ 
ಆಯೋಗ, ಉದ್ಯೋಗಸೌಧ, ಬೆಂಗಳೂರು- 560001 ಈ ವಿಳಾಸಕ್ಕೆ ರವಾನಿಸತಕ್ಕದ್ದು. 

( 2) ಪರೀಕ್ಷೆಗಳ ಸಂಬಂಧದಲ್ಲಿ ಯಾವುದೇ ಮಾಹಿತಿ ಕೋರುವ ಅಭ್ಯರ್ಥಿಗಳು ಮನವಿಯಲ್ಲಿ ಎಲ್ಲಾ ಮಾಹಿತಿ ನೀಡಿ ಅದರೊಂದಿಗೆ ಸಾಕಷ್ಟು 
ಅಂಚೆ ಚೀಟಿಗಳನ್ನು ಹಚ್ಚಿದ ಸ್ವವಿಳಾಸ ಬರೆದ ಒಂದು ಲಕೋಟೆಯನ್ನು ಲಗತ್ತಿಸಿ ಕಳುಹಿಸಿಕೊಟ್ಟಲ್ಲಿ ಆಯೋಗವು ತುರ್ತಾಗಿ ಉತ್ತರವನ್ನು ನೀಡಲು 
ಅನುಕೂಲವಾಗುವುದು. 

(3) ಮಾಹಿತಿಗಾಗಿ ಅಭ್ಯರ್ಥಿಗಳು ಆಯೋಗಕ್ಕೆ ಸಲ್ಲಿಸುವ ಮನವಿಗಳಲ್ಲಿ ನೋಂದಣಿ ಸಂಖ್ಯೆ, ಅಧಿವೇಶನ , ವಿಷಯ ಮತ್ತು ಪರೀಕ್ಷಾ ಕೇಂದ್ರ 
ಮುಂತಾದ ಸ್ಪಷ್ಟ ವಿವರಗಳನ್ನು ಸೂಚಿಸದಿದ್ದಲ್ಲಿ ಅಂತಹವುಗಳನ್ನು ಪರಿಗಣಿಸಲಾಗುವುದಿಲ್ಲ. 

(4) ಅಭ್ಯರ್ಥಿಗಳು ಪೊಲೀಸ್ ಅಥವಾ ಇನ್ನಾವುದೇ ಸರ್ಕಾರ ನಿಗದಿಪಡಿಸಿದ ಸಮವಸ್ತ್ರವನ್ನು ಧರಿಸಿ ಪರೀಕ್ಷೆ ಬರೆಯುವುದನ್ನು 
ನಿಷೇಧಿಸಲಾಗಿದೆ. 

(5) ಅಭ್ಯರ್ಥಿಗಳು ತಮ್ಮೊಂದಿಗೆ ಸಹ ನೌಕರರನ್ನು / ಇತರರನ್ನು ಪರೀಕ್ಷಾ ಕೊಠಡಿಯೊಳಗೆ ಕರೆತರುವುದನ್ನು ಮತ್ತು ಪರೀಕ್ಷೆ ನಡೆಯುತ್ತಿರುವಾಗ 
ಅವರನ್ನು ಭೇಟಿ ಮಾಡಲು ಅವಕಾಶ ಕೋರುವುದನ್ನು ನಿಷೇಧಿಸಲಾಗಿದೆ. 


೬೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೯ , ೨೦೧೪ 


ಭಾಗ ೫ 


p3 


( 6) ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯೊಳಗೆ ಮೊಬೈಲ್ ಫೋನ್ ಹಾಗೂ ಇತರೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ತರುವುದನ್ನು ಮತ್ತು 
ಉಪಯೋಗಿಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಆಕಸ್ಮಾತ್ ಮೊಬೈಲ್ ಫೋನ್ ಹೊಂದಿದ್ದಲ್ಲಿ ಅಂತಹ ಅಭ್ಯರ್ಥಿಯ ಅಭ್ಯರ್ಥಿತ್ವವನ್ನು ಪರೀಕ್ಷೆ 
ಬರೆಯುತ್ತಿರುವ ಒಂದು ಅಧಿವೇಶನದಿಂದ ಡಿಬಾರ್ ಮಾಡಲಾಗುವುದು. 

( 7) ಅಭ್ಯರ್ಥಿಗಳು ತಮಗೆ ಕಾಯ್ದಿರಿಸಿದ ಸ್ಥಳದಲ್ಲಿ ಮಾತ್ರ ಕುಳಿತು ಪರೀಕ್ಷೆ ಬರೆಯತಕ್ಕದ್ದು. ತಪ್ಪಿದಲ್ಲಿ ಅವರು ಪರೀಕ್ಷೆ ಬರೆಯುತ್ತಿರುವ ಒಂದು 
ಅಧಿವೇಶನದಿಂದ ಅಭ್ಯರ್ಥಿತ್ವವನ್ನು ರದ್ದುಗೊಳಿಸಲಾಗುವುದು. 

(8) ಯಾವುದೇ ಹುದ್ದೆಗೆ ಕಡ್ಡಾಯಗೊಳಿಸಿದ ವಿಷಯಗಳ ಪೈಕಿ ಈ ಅಧಿಸೂಚನೆಯೊಂದಿಗೆ ಪ್ರಕಟಿಸಿದ ವೇಳಾಪಟ್ಟಿಯಲ್ಲಿ ಒಂದಕ್ಕಿಂತ ಹೆಚ್ಚು 
ವಿಷಯಗಳು ಒಂದೇ ದಿನ, ಒಂದೇ ಸಮಯದಲ್ಲಿ ನಡೆಯುವಂತಿದ್ದರೆ, ಅವುಗಳಲ್ಲಿ ಒಂದಕ್ಕೆ ಮಾತ್ರ ಅರ್ಜಿ ಸಲ್ಲಿಸಿ ಪರೀಕ್ಷೆಗೆ ಹಾಜರಾಗತಕ್ಕದ್ದು. 

( 9) ಆಯೋಗದ ಆದೇಶ ಸಂಖ್ಯೆ ಇ. ಪ( 2) 3774 / 94 - 95 / ಪಿಎಸ್‌ಸಿ ದಿನಾಂಕ 18ನೇ , ಫೆಬ್ರವರಿ 1995ರ ಮೇರೆಗೆ ಬ್ಯಾಟರಿ ಚಾಲಿತ ಪ್ರೋಗ್ರಾಮ್ 
ಮಾಡದೆ ಇರುವಂತಹ ಕ್ಯಾಲುಕ್ಯುಲೇಟರ್‌ಗಳನ್ನು ಮಾತ್ರ ಎಸ್. ಎ .ಎಸ್. ಪರೀಕ್ಷೆಗಳಲ್ಲಿ ಉಪಯೋಗಿಸಲು ಅಭ್ಯರ್ಥಿಗಳಿಗೆ ಅನುಮತಿ ನೀಡಲಾಗಿದೆ. 

ಹೆಚ್ಚಿನ ಮಾಹಿತಿಗಾಗಿ ಅಭ್ಯರ್ಥಿಗಳು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು: 
ಶಾಖೆಗಳು 

ದೂರವಾಣಿ ಸಂಖ್ಯೆಗಳು 
ಮಾಹಿತಿ ಕೇಂದ್ರ 

080 - 30574957 
080 - 30574901 


080 - 22343138 


080 - 22343139 


ಇಲಾಖಾ ಪರೀಕ್ಷಾ ಶಾಖೆ -1 

080 - 30574944 
ಇಲಾಖಾ ಪರೀಕ್ಷಾ ಶಾಖೆ -2 

080 - 30574945 
ಪ್ರಾಂತೀಯ ಕಛೇರಿ, ಬೆಳಗಾವಿ 

0831 - 2475345 
ಪ್ರಾಂತೀಯ ಕಛೇರಿ, ಗುಲ್ಬರ್ಗಾ 

08472 - 227944 
ಪ್ರಾಂತೀಯ ಕಛೇರಿ, ಮೈಸೂರು 

0821 - 2545956 
ಪ್ರಾಂತೀಯ ಕಛೇರಿ, ಶಿವಮೊಗ್ಗ 

08182 - 228099 
ಸಹಾಯವಾಣಿ 

080 - 30574913 
20. ದುರ್ವತ್ರನೆ: 

ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಯಾವುದೇ ಒಬ್ಬ ಅಭ್ಯರ್ಥಿಯು ಸೇವಾ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ 
ಕೃತ್ರಿಮ /ಖೋಟಾ ದಸ್ತಾವೇಜನ್ನು ಅಥವಾ ಅಕ್ರಮವಾಗಿ ತಿದ್ದಿದ ದಸ್ತಾವೇಜುಗಳನ್ನು ಸಲ್ಲಿಸಿದ ಅಥವಾ ಸರಿಯಲ್ಲದ ಅಥವಾ ತಪ್ಪು ಅಥವಾ ಸುಳ್ಳು 
ವಿವರಣೆಯನ್ನು ನೀಡಿದ ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆಮಾಚಿದ ಅಥವಾ ಪರೀಕ್ಷೆಯಲ್ಲಿ ಅಕ್ರಮ ವಿಧಾನವನ್ನು ಅನುಸರಿಸಲು ಪ್ರಯತ್ನಿಸಿದ 
ಅಥವಾ ಬೇರೆ ರೀತಿಯಲ್ಲಿ ಇತರೆ ಯಾವುದೇ ಅಕ್ರಮ / ಅನುಚಿತ ಮಾರ್ಗವನ್ನು ಅನುಸರಿಸಿದ ಅಪರಾಧವನ್ನು ಮಾಡಿರುವುದಾಗಿ ಆಯೋಗಕ್ಕೆ ಕಂಡುಬಂದಲ್ಲಿ, 
ಅಂತಹ ಅಭ್ಯರ್ಥಿಯನ್ನು ಕ್ರಿಮಿನಲ್ ವ್ಯವಹರಣೆಗೆ ಗುರಿಪಡಿಸುವುದಲ್ಲದೆ, ಆಯೋಗದ ಕಛೇರಿಯ ಅಧಿಕೃತ ಜ್ಞಾಪನ ಸಂಖ್ಯೆ : ಆಡಳಿತ. 
398 / 993- 94/ ಪಿಎಸ್‌ಸಿ, ದಿನಾಂಕ: 14 - 07 -1993ರ ಮೇರೆಗೆ ಶಿಸ್ತಿನ ಕ್ರಮಕ್ಕೆ ಒಳಪಡಿಸಲಾಗುವುದು. 

ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರದಲ್ಲಿ ಮೇಲ್ವಿಚಾರಕರು /ಸಂವೀಕ್ಷಕರು ನೀಡುವ ಸೂಚನೆಗಳನ್ನು ತಪ್ಪದೇ ಪಾಲಿಸುವುದು. ತಪ್ಪಿದಲ್ಲಿ ಅದನ್ನು 
ದುರ್ವತ್ರನೆಯನ್ನಾಗಿ ( Mal- Practice) ಪರಿಗಣಿಸಲಾಗುವುದು ಮತ್ತು ಈ ಬಗ್ಗೆ ಶಿಸ್ತಿನ ಕಾರ್ಯವಿಧಾನಗಳಿಗೆ ಒಳಪಡಿಸಲಾಗುವುದು. 

ಮನೋಜ್ಕುಮಾರ್ ಮೀನಾ 

ಕಾರ್ಯದರ್ಶಿ , 
ಕರ್ನಾಟಕ ಲೋಕಸೇವಾ ಆಯೋಗ. 


ಕರ್ನಾಟಕ ಲೋಕಸೇವಾ ಆಯೋಗ, * ಉದ್ಯೋಗಸೌಧ ” , ಬೆಂಗಳೂರು- 560001 . 


ವಾರ 


ಅಧಿಸೂಚನೆ ಸಂಖ್ಯೆ ಇಪ(1) 399 / 2014 - 15 / ಪಿಎಸ್‌ಸಿ, ದಿನಾಂಕ: 03 - 05 - 2014 

ಅನುಬಂಧ “ ಎ ” 
2014ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಯಲಿರುವ ಪರೀಕ್ಷೆಗಳ ವೇಳಾಪಟ್ಟಿ. 
ಕ್ರ. ಸಂ . ದಿನಾಂಕ ವೇಳೆ 

ವಿಷಯ 
ಶನಿವಾರ | 19 - 07 - 2014 | ಬೆಳಿಗ್ಗೆ 10.00 ರಿಂದ 12 - 00 ಗಂಟೆ | 

ಅಕೌಂಟ್ಸ್ ಲೋಯರ್ 
ಮಧ್ಯಾಹ್ನ 2 . 00 ರಿಂದ ಸಂಜೆ 4.00 ಗಂಟೆ ಜನರಲ್ ಲಾ ಭಾಗ- || 
ಭಾನುವಾರ 20 - 07 - 2014 | ಬೆಳಿಗ್ಗೆ 10.00 ರಿಂದ 12 .00 ಗಂಟೆ 

ಅಕೌಂಟ್ಸ್ ಹೈಯರ್ ಪತ್ರಿಕೆ -1 
ಮಧ್ಯಾಹ್ನ 2 . 00 ರಿಂದ ಸಂಜೆ 4.00 ಗಂಟೆ ಅಕೌಂಟ್ಸ್ ಹೈಯರ್ ಪತ್ರಿಕೆ - 2 
3 . ಸೋಮವಾರ | 21 - 07 - 2014 ಬೆಳಿಗ್ಗೆ 10.00 ರಿಂದ 12 .00 ಗಂಟೆ 

ಜನರಲ್ ಲಾ ಭಾಗ- | ಪತ್ರಿಕೆ - 1 
ಮಧ್ಯಾಹ್ನ 2 . 00 ರಿಂದ ಸಂಜೆ 4 .00 ಗಂಟೆ ಜನರಲ್ ಲಾ ಭಾಗ- | ಪತ್ರಿಕೆ - 2 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೯ , ೨೦೧೪ 


೬೨೩ 


೨೩ 


ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗ ಸೌಧ , ಬೆಂಗಳೂರು- 560001. 
ಅಧಿಸೂಚನೆ ಸಂಖ್ಯೆ ಇಪ(1) 399 / 2014 - 15 / ಪಿಎಸ್‌ಸಿ, ದಿನಾಂಕ: 03 - 05 - 2014 

ಅನುಬಂಧ “ ಬಿ ” 

_ 2014ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳು 
ಬೆಂಗಳೂರು, ಬೆಳಗಾವಿ , ಗುಲ್ಬರ್ಗಾ, ಮೈಸೂರು , ಶಿವಮೊಗ್ಗ, ಮಂಗಳೂರು, ಗದಗ, ರಾಯಚೂರು ಮತ್ತು ಬಿಜಾಪೂರ ಕೇಂದ್ರಗಳಲ್ಲಿ ಹಾಗೂ ನವದೆಹಲಿ 

ಮತ್ತು ಮಸೂರಿ ಕೇಂದ್ರಗಳಲ್ಲಿ ನಡೆಯಲಿರುವ ವಿಷಯಗಳ ಪರೀಕ್ಷಾ ವೇಳಾ ಪಟ್ಟಿ. 


*) 


ವಾರ 


ದಿನಾಂಕ 


ವೇಳೆ 


ವಿಷಯ 


2 


ಬುಧವಾರ 


| 23 - 07 - 2014 


ಬೆಳಿಗ್ಗೆ 10 .00 ರಿಂದ 12. 00 ಗಂಟೆ 


ಕನ್ನಡ ಪತ್ರಿಕೆ -1 ( ಪುಸ್ತಕಗಳಿಲ್ಲದೆ) 


ಮಧ್ಯಾಹ್ನ 2.00 ರಿಂದ ಸಂಜೆ 3.00 ಗಂಟೆ 


| 


ಗುರುವಾರ 


| 24 - 07 - 2014 


ಬೆಳಿಗ್ಗೆ 10.00 ರಿಂದ 1.00 ಗಂಟೆ 

ಮೇಲಿನಂತೆ 


ಕನ್ನಡ ಪತ್ರಿಕೆ -2 ( ಮಸ್ತಕಗಳಿಲ್ಲದೆ) 
ಇನ್ಸೂರೆನ್ಸ್ ಹೈಯರ್ ಪತ್ರಿಕೆ -2 ( ಪುಸ್ತಕಗಳಿಲ್ಲದೆ) 
ಪಿ. ಡಬ್ಲೂಡಿಹೈಯರ್ ಭಾಗ - 1 ಪತ್ರಿಕೆ -1, ( ಪುಸ್ತಕಗಳಿಲ್ಲದೆ) 
ಇನ್ಸೂರೆನ್ಸ್ ಲೋಯರ್ ಪತ್ರಿಕೆ -2 { ಪುಸ್ತಕಗಳಿಲ್ಲದೆ 
ಪ್ರೆಸ್ ಮ್ಯಾನ್ಯುಯಲ್ ಹೈಯರ್ ಪತ್ರಿಕೆ -2 , 


ಮಧ್ಯಾಹ್ನ 2 .00 ರಿಂದ ಸಂಜೆ 5 .00 ಗಂಟೆ 


ಮೇಲಿನಂತೆ 


3 


| ಶುಕ್ರವಾರ 


| 25 - 07 - 2014 


ಬೆಳಿಗ್ಗೆ 10. 00 ರಿಂದ 12.00 ಗಂಟೆ 


ಲೇಬರ್ ಪತ್ರಿಕೆ -1 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಪ್ರಿಸನ್ಸ್ 
ಎಕ್ಟ್ಸ್ 
ಮೋಟಾರ್ ವೆಹಿಕಲ್ಸ್ 
ರೆವಿನ್ಯೂ ಹೈಯರ್ ಭಾಗ - I ಪತ್ರಿಕೆ - 1 
ಇನ್ಸೂರೆನ್ಸ್ ಅಡ್ವಾನ್ಸಡ್ ಪತ್ರಿಕೆ -1 


ಮೇಲಿನಂತೆ 


ಮೇಲಿನಂತೆ 


ಮಧ್ಯಾಹ್ನ 2.00 ರಿಂದ ಸಂಜೆ 4.00 ಗಂಟೆ 


ಲೇಬರ್ ಪತ್ರಿಕೆ -2 


ಮೇಲಿನಂತೆ 


ಮೇಲಿನಂತೆ 


4 


. 


ಶನಿವಾರ 


26 - 07 - 2014 | 


ಬೆಳಿಗ್ಗೆ 10 .00 ರಿಂದ 12 .00 ಗಂಟೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಮಧ್ಯಾಹ್ನ 2 .00 ರಿಂದ ಸಂಜೆ 4.00 ಗಂಟೆ 


ಮೇಲಿನಂತೆ 


ಇನ್ಸೂರೆನ್ಸ್ ಅಡ್ವಾನ್ಸಡ್ ಪತ್ರಿಕೆ -2 
ರೆವಿನ್ಯೂ ಹೈಯರ್ ಭಾಗ - | ಪತ್ರಿಕೆ -2. 
ರೆವಿನ್ಯೂ ಹೈಯರ್ ಭಾಗ - || ಪತ್ರಿಕೆ- 1 
ರಿಜಿಸ್ಟ್ರೇಷನ್ ಪತ್ರಿಕೆ -1 
ಕಮರ್ಷಿಯಲ್‌ಟ್ಯಾಕ್ಸ್ ಭಾಗ - | ಪತ್ರಿಕೆ-1 
ಇನ್ಸೂರೆನ್ಸ್ ಅಡ್ವಾನ್ಸಡ್ ಪತ್ರಿಕೆ -3 
ರೆವಿನ್ಯೂ ಹೈಯರ್ ಭಾಗ - || ಪತ್ರಿಕೆ -2 
ರಿಜಿಸ್ಟ್ರೇಷನ್ ಪತ್ರಿಕೆ -2 
ಕಮರ್ಷಿಯಲ್‌ಟ್ಯಾಕ್ಸ್ ಭಾಗ - 1, ಪತ್ರಿಕೆ -2 
ಇನ್ಸೂರೆನ್ಸ್ ಹೈಯರ್ ಪತ್ರಿಕೆ -1 
ಪೊಲೀಸ್‌ ಮ್ಯಾನ್ಯುಯಲ್ 
ಕೋ - ಆಪರೇಷನ್ ಪತ್ರಿಕೆ -1 
ಎಂಪ್ಲಾಯ್ಮೆಂಟ್ ಎಕ್ಸ್‌ಚೇಂಜ್ ಪ್ರೊಸೀಜರ್ ಹೈಯರ್ 
ಮಾರ್ಕೆಟಿಂಗ್ ಪತ್ರಿಕೆ -1 
ಮೈನಿಂಗ್ ಭಾಗ- | 
ರೆವಿನ್ಯೂ ಲೋಯರ್ ಪತ್ರಿಕೆ -1 


ಮೇಲಿನಂತೆ 


ಮೇಲಿನಂತೆ 


5 


| 


ಭಾನುವಾರ 


| 27 -07 -2014 | 


ಬೆಳಿಗ್ಗೆ 10.00 ರಿಂದ 12.00 ಗಂಟೆ | 

ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


೬ ೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೯ , ೨೦೧೪ 


ಭಾಗ ೫ 


ವಾರ 


ದಿನಾಂಕ 


ವೇಳೆ 


ವಿಷಯ 


೫)R|- 


2 


. 


6 


| ಸೋಮವಾರ | 28 - 07 - 2014 


ಮಧ್ಯಾಹ್ನ 2 .00 ರಿಂದ ಸಂಜೆ 4.00 ಗಂಟೆ ಕಮರ್ಷಿಯಲ್ ಟ್ಯಾಕ್ಸ್ ಭಾಗ - 1, ಪತ್ರಿಕೆ - 3 

ಮತ್ತು ಕೋ - ಆಪರೇಷನ್ ಪತ್ರಿಕೆ -2 (ಎರಡಕ್ಕೂ ಒಂದೇ ಪ್ರಶ್ನೆ ಪತ್ರಿಕೆ) 
ಮೇಲಿನಂತೆ 

ಇನ್ಸೂರೆನ್ಸ್ ಹೈಯರ್ ಪತ್ರಿಕೆ - 3 
ಮೇಲಿನಂತೆ 

ಎಂಪ್ಲಾಯ್ಮೆಂಟ್ ಎಕ್ಸ್‌ಚೇಂಜ್ ಪ್ರೊಸೀಜರ್ ಲೋಯರ್ 
ಮೇಲಿನಂತೆ 

ಮಾರ್ಕೆಟಿಂಗ್ ಪತ್ರಿಕೆ -2 
ಮೇಲಿನಂತೆ 

ಮೈನಿಂಗ್ ಭಾಗ- || 
ಮೇಲಿನಂತೆ 

ರೆವಿನ್ಯೂ ಲೋಯರ್ ಪತ್ರಿಕೆ -2 
ಬೆಳಿಗ್ಗೆ 10.00 ರಿಂದ 12 . 00 ಗಂಟೆ ಸಿರಿಕಲ್ಟರ್‌ ಪತ್ರಿಕೆ- 1 
ಮೇಲಿನಂತೆ 

ಕಮ್ಯೂನಿಟಿ ಡೆವಲಪ್‌ಮೆಂಟ್ ಭಾಗ - | 
ಮೇಲಿನಂತೆ 

ರೆವಿನ್ಯೂ ಲೋಯರ್ ಪತ್ರಿಕೆ- 3 
ಮೇಲಿನಂತೆ 

ಕಮರ್ಷಿಯಲ್ ಟ್ಯಾಕ್ಸ್ ಭಾಗ -II ಪತ್ರಿಕೆ - 1 
ಮೇಲಿನಂತೆ 

ಪ್ರೆಸ್ ಮ್ಯಾನ್ಯುಯಲ್ ಹೈಯರ್ ಪತ್ರಿಕೆ -1 
ಮೇಲಿನಂತೆ 

ಲೋಕಲ್ ಲಾಸ್ ಅಂಡ್ ಕಮರ್ಷಿಯಲ್ ಬುಕ್ ಕೀಪಿಂಗ್ ಪತ್ರಿಕೆ -1 
ಮೇಲಿನಂತೆ 

ಹೋರ್ ಹೈಯರ್ 
ಮೇಲಿನಂತೆ 

ಇನ್ಸೂರೆನ್ಸ್ ಲೋಯರ್ ಪತ್ರಿಕೆ -1 
ಮೇಲಿನಂತೆ 

ಯೂಥ್ ಸರ್ವೀಸಸ್ ಮ್ಯಾನ್ಯುಯಲ್ 
ಮಧ್ಯಾಹ್ನ 2 .00ರ ರಿಂದ ಸಂಜೆ 4.00 ಗಂಟೆ | ಸಿರಿಕಲ್ಟರ್ ಪತ್ರಿಕೆ -2 
ಮೇಲಿನಂತೆ 

ಪಿ.ಡಬ್ಲೂ . ಡಿ ಹೈಯರ್ ಭಾಗ-1, ಪತ್ರಿಕೆ-2 
ಮೇಲಿನಂತೆ 

ಲೋಕಲ್ ಲಾಸ್ ಅಂಡ್ ಕಮರ್ಷಿಯಲ್ ಬುಕ್ ಕೀಪಿಂಗ್ ಪತ್ರಿಕೆ -2 
ಮೇಲಿನಂತೆ 

ಕಮ್ಯುನಿಟಿ ಡೆವಲಪ್‌ಮೆಂಟ್ ಭಾಗ-1| | 
ಮೇಲಿನಂತೆ 

ಕಮರ್ಷಿಯಲ್ ಟ್ಯಾಕ್ಸ್ ಭಾಗ-II ಪತ್ರಿಕೆ-2 
ಮೇಲಿನಂತೆ 

ಬೋರ್ ಲೋಯರ್ 
ಬೆಳಿಗ್ಗೆ 10. 00 ರಿಂದ 12.00 ಗಂಟೆ ಫ್ಯಾಕ್ಟರೀಸ್‌ ಅಂಡ್‌ ಬಾಯ್ಸರ್ ಲಾಸ್ ಪತ್ರಿಕೆ-1 
ಮೇಲಿನಂತೆ 

ಇನ್ಸೂರೆನ್ಸ್ ಲೋಯರ್ ಪತ್ರಿಕೆ -3 
ಮೇಲಿನಂತೆ 

ಪಿ. ಡಬ್ಲೂಡಿಹೈಯರ್ ಭಾಗ - 1, ಪತ್ರಿಕೆ -1 
ಮೇಲಿನಂತೆ 

ಪ್ರೆಸ್ ಮ್ಯಾನ್ಯುಯಲ್ಲೋಯರ್ ಪತ್ರಿಕೆ -1 
ಮೇಲಿನಂತೆ 

ಆಕ್ಸ್ ಅಂಡ್ ರೂಲ್ಸ್ ರಿಲೇಟಿಂಗ್ ಟು ವಿಮೆನ್ ಅಂಡ್ ಚೈಲ್ 

ಡೆವೆಲಪ್‌ಮೆಂಟ್ 
ಮಧ್ಯಾಹ್ನ 2 .00 ರಿಂದ ಸಂಜೆ 4.00 ಗಂಟೆ ಫ್ಯಾಕ್ಟರೀಸ್‌ ಅಂಡ್‌ ಬಾಯ್ಸರ್ ಲಾಸ್ ಪತ್ರಿಕೆ- 2 
ಮೇಲಿನಂತೆ 

ಪಿ . ಡಬ್ಲೂ . ಡಿ ಹೈಯರ್ ಭಾಗ -1|, ಪತ್ರಿಕೆ -2 
ಮೇಲಿನಂತೆ 

ಪ್ರೆಸ್ ಮ್ಯಾನ್ಯುಯಲ್ ಲೋಯರ್ ಪತ್ರಿಕೆ -2 
ಮೇಲಿನಂತೆ 

ಕೋ - ಆಪರೇಟಿವ್ ಆಡಿಟ್ ಎಕ್ಸಾಮಿನೇಷನ್ ಪತ್ರಿಕೆ -1 
ಬೆಳಿಗ್ಗೆ 10. 00 ರಿಂದ 12.00 ಗಂಟೆ ಪಿ.ಡಬ್ಲೂ .ಡಿ. ಲೋಯರ್ ಪತ್ರಿಕೆ -1 
ಮೇಲಿನಂತೆ 

ಸೋಶಿಯಲ್‌ ವೆಲ್‌ಫೇರ್ ಅಂಡ್ ಬ್ಯಾಕ್ ವರ್ಡ್‌ಕ್ಲಾಸಸ್ 
ಮ್ಯಾನ್ಯುಯಲ್ ಅಂಡ್ ಕ್ಲಾಸಿಫಿಕೇಶನ್ ರಿಜರ್‌ವೇಶನ್ ಫಾರ್ 

ಬ್ಯಾಕ್‌ವರ್ಡ್ ಕ್ಲಾಸಸ್ ಭಾಗ - 1 
ಮೇಲಿನಂತೆ 

ಫಾರೆಸ್ಟ್ ಪತ್ರಿಕೆ - 1 
ಮೇಲಿನಂತೆ 

ಕೋ - ಆಪರೇಟಿವ್ ಆಡಿಟ್ ಎಕ್ಸಾಮಿನೇಶನ್ ಪತ್ರಿಕೆ -2 
ಮೇಲಿನಂತೆ 

ಫುಡ್ ಅಂಡ್ ಸಿವಿಲ್ ಸಪ್ಪೆಸ್ ಪತ್ರಿಕೆ-1 


ಬುಧವಾರ 


| 30 - 07 - 2014 


ಗುರುವಾರ 


| 31 - 07 - 2014 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೯ , ೨೦೧೪ 


೬ ೨೫ 


ವಾರ 


ದಿನಾಂಕ 


ವೇಳೆ 


ವಿಷಯ 


೫){|- 


_ 3 


ಮಧ್ಯಾಹ್ನ 2 .00 ರಿಂದ ಸಂಜೆ 4.00ಗಂಟೆ ಹೋಂ ಗಾರ್ಡ್ ಮ್ಯಾನ್ಯುಯಲ್ 
ಮೇಲಿನಂತೆ 

ಸೋಶಿಯಲ್‌ ವೆಲ್‌ಫೇರ್ ಅಂಡ್ ಬ್ಯಾಕ್ ವರ್ಡ್‌ಕ್ಲಾಸಸ್ 
ಮ್ಯಾನ್ಯುಯಲ್ ಅಂಡ್ ಕ್ಲಾಸಿಫಿಕೇಶನ್ ರಿಜರ್‌ವೇಶನ್ ಫಾರ್ 

ಬ್ಯಾಕ್‌ವರ್ಡ್ ಕ್ಲಾಸಸ್ ಭಾಗ- || 
ಮೇಲಿನಂತೆ 

ಪಿ. ಡಬ್ಲೂ . ಡಿ. ಲೋಯರ್ ಪತ್ರಿಕೆ - 2 
ಮೇಲಿನಂತೆ 

ಫಾರೆಸ್ಟ್ ಪತ್ರಿಕೆ - 2 
ಮೇಲಿನಂತೆ 

ಕೋ - ಆಪರೇಟಿವ್ ಆಡಿಟ್ ಎಕ್ಸಾಮಿನೇಷನ್ ಪತ್ರಿಕೆ -3 
ಮೇಲಿನಂತೆ 

ಫುಡ್ ಅಂಡ್ ಸಿವಿಲ್ ಸಫ್ಟ್ಸ್ ಪತ್ರಿಕೆ -2 
9 | ಶುಕ್ರವಾರ | 01 - 08 - 2014 

ಬೆಳಿಗ್ಗೆ 10. 00 ರಿಂದ 12.00 ಗಂಟೆ ಮುನಿಸಿಪಲ್ ಅಂಡ್ ಲೋಕಲ್ ಬೋರ್ಡ್ ಪತ್ರಿಕೆ -1 
ಮೇಲಿನಂತೆ 

ಕರ್ನಾಟಕ ಕನ್‌ಸ್ಕೂಮರ್ ಪ್ರೋಟಕ್ಷನ್ ಸ್ಟೇಟ್ ಕಮಿಷನ್ ಅಂಡ್ 

ಡಿಸ್ಟಿಕ್ಸ್ ಫೋರಮ್ ಸರ್ವಿಸ್ ಎಕ್ಸಾಮಿನೇಷನ್, ಪತ್ರಿಕೆ-1 
ಮಧ್ಯಾಹ್ನ 2. 00 ರಿಂದ ಸಂಜೆ 4. 00ಗಂಟೆ ಮುನಿಸಿಪಲ್ ಅಂಡ್ ಲೋಕಲ್ ಬೋರ್ಡ್ ಪತ್ರಿಕೆ -2 
ಮೇಲಿನಂತೆ 

ಕರ್ನಾಟಕ ಕನ್‌ಸ್ಕೂಮರ್ ಪ್ರೋಟಕ್ಷನ್ ಸ್ಟೇಟ್ ಕಮಿಷನ್ ಅಂಡ್ 

ಡಿಸ್ಟಿಕ್ಸ್ ಫೋರಮ್ ಸರ್ವಿಸ್ ಎಕ್ಸಾಮಿನೇಷನ್ , ಪತ್ರಿಕೆ - 2 
ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗಸೌಧ”, ಬೆಂಗಳೂರು- 560001. 
ಅಧಿಸೂಚನೆ ಸಂಖ್ಯೆ ಇಪ.(1 ) 399 / 2014 - 15 / ಪಿಎಸ್‌ಸಿ, ದಿನಾಂಕ : 03 - 05 - 2014 

ಅನುಬಂಧ- “ ಸಿ ” 
2014 ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳು ಬೆಂಗಳೂರು ಪರೀಕ್ಷಾ ಕೇಂದ್ರದಲ್ಲಿ ಮಾತ್ರ ನಡೆಯಲಿರುವ ಪರೀಕ್ಷೆಗಳ ವೇಳಾಪಟ್ಟಿ. 
ಕ್ರ. ಸಂ . ಈ ವಾರ ದಿನಾಂಕ ವೇಳೆ 

ವಿಷಯ 
ಸೋಮವಾರ | 04 - 08 - 2014 ಬೆಳಿಗ್ಗೆ 10 .00 ರಿಂದ ಮಧ್ಯಾಹ್ನ 1.00 ಗಂಟೆ ಎಸ್. ಎ .ಎಸ್. ಭಾಗ - 1, ಪತ್ರಿಕೆ -1 ಮತ್ತು ಎಲೆಕ್ಷಿಸಿಟಿ 

ಆಡಿಟ್ ಅಂಡ್ ಅಕೌಂಟ್ಸ್ ಲಾಸ್ ( ಹೈಯರ್) ಭಾಗ 

|| ( ಎರಡಕ್ಕೂ ಒಂದೇ ಪ್ರಶ್ನೆ ಪತ್ರಿಕೆ) ( ಪುಸ್ತಕಗಳಿಲ್ಲದೆ) 
ಮೇಲಿನಂತೆ 

ಬ್ರೆಜರಿ ಅಕೌಂಟ್ಸ್ ಭಾಗ - I ಪತ್ರಿಕೆ -I ( ಪುಸ್ತಕಗಳಿಲ್ಲದೆ) 
ಮೇಲಿನಂತೆ 

ಕನ್ನಡ ಪತ್ರಿಕೆ -1( ಐಎಎಸ್ ,ಐಪಿಎಸ್ ಮತ್ತು ಐಎಫ್ಎಸ್ 

ಅಧಿಕಾರಿಗಳಿಗೆ ಮಾತ್ರ) ( ಪುಸ್ತಕಗಳಿಲ್ಲದೆ) 
ಬೆಳಿಗ್ಗೆ 10 .00 ರಿಂದ ಮಧ್ಯಾಹ್ನ 12 .00 ಗಂಟೆ ಸ್ಪೆಷಲ್ ಲಾಸ್ ಅಂಡ್ ಸರ್ವೀಸ್ ರೂಲ್ಸ್ 
ಮೇಲಿನಂತೆ 

ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಎಕ್ಸಾಮಿನೇಷನ್ 
ಮಧ್ಯಾಹ್ನ 2. 00 ರಿಂದ ಸಂಜೆ 4. 00 ಗಂಟೆ | ಎಸ್.ಎ.ಎಸ್. ಭಾಗ- | ಪತ್ರಿಕೆ -2 ( ಪುಸ್ತಕಗಳಿಲ್ಲದೆ) 
ಸೋಮವಾರ | 04 - 08 - 2014 

ಮೇಲಿನಂತೆ 

ಟ್ರೆಜರಿ ಅಕೌಂಟ್ಸ್ ಭಾಗ - | ಪತ್ರಿಕೆ - 2 ( ಪುಸ್ತಕಗಳಿಲ್ಲದೆ) 
ಮಧ್ಯಾಹ್ನ 2 .00 ರಿಂದ ಸಂಜೆ 5 .00 ಗಂಟೆ ಸೆಕ್ರೆಟೇರಿಯಟ್ ಮ್ಯಾನುಯಲ್ ಭಾಗ- || 
ಮೇಲಿನಂತೆ 

ಟ್ರಾನ್ಸ್‌ಲೇಶನ್ ಟೆಸ್ಟ್ ( ಪುಸ್ತಕಗಳಿಲ್ಲದೆ) 
ಮೇಲಿನಂತೆ 

ಕನ್ನಡ ಪತ್ರಿಕೆ -2 ( ಐಎಎಸ್, ಐಪಿಎಸ್ 
ಮತ್ತು ಐಎಫ್ಎಸ್ ಅಧಿಕಾರಿಗಳಿಗೆ ಮಾತ್ರ) 

( ಪುಸ್ತಕಗಳಿಲ್ಲದೆ) 
ಮಂಗಳವಾರ | 05 - 08 - 2014 

ಬೆಳಿಗ್ಗೆ 10.00 ರಿಂದ 12 .00 ಗಂಟೆ ಎಸ್. ಎ.ಎಸ್. ಭಾಗ- | ಪತ್ರಿಕೆ - 3 
ಮೇಲಿನಂತೆ 

ಟ್ರೆಜರಿ ಅಕೌಂಟ್ಸ್ ಭಾಗ - | ಪತ್ರಿಕೆ - 3 
ಮಧ್ಯಾಹ್ನ 2 - 00 ರಿಂದ ಸಂಜೆ 4 - 00ಗಂಟೆ ಎಸ್.ಎ .ಎಸ್. ಭಾಗ - | ಪತ್ರಿಕೆ -1 ( ಪುಸ್ತಕಗಳಿಲ್ಲದೆ) 
ಮೇಲಿನಂತೆ 

ಟ್ರೆಜರಿ ಅಕೌಂಟ್ಸ್ ಭಾಗ - || ಪತ್ರಿಕೆ- 1 
( ಎಲಿಮೆಂಟರಿ ಬುಕ್ ಕೀಪಿಂಗ್) 


೬೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೯ , ೨೦೧೪ 


ಭಾಗ ೫ 


ಕ್ರ. ಸಂ . 


ವಾರ 


ದಿನಾಂಕ 


ವೇಳೆ 


ವಿಷಯ 


3 


ಬುಧವಾರ 


06 - 08 - 2014 


ಬೆಳಿಗ್ಗೆ 10.00 ರಿಂದ 12 .00 ಗಂಟೆ 

ಮೇಲಿನಂತೆ 
ಮೇಲಿನಂತೆ 


ಮಧ್ಯಾಹ್ನ 2 - 00 ರಿಂದ ಸಂಜೆ 4 - 00ಗಂಟೆ 


ಮೇಲಿನಂತೆ 
ಮೇಲಿನಂತೆ 


ಗುರುವಾರ 


| 07 - 08 - 2014 


ಬೆಳಿಗ್ಗೆ 10.00 ರಿಂದ 12 . 00 ಗಂಟೆ 


ಮಧ್ಯಾಹ್ನ 2 - 00 ರಿಂದ ಸಂಜೆ 4 - 00ಗಂಟೆ 


ಬೆಳಿಗ್ಗೆ 10.00 ರಿಂದ 12.00 ಗಂಟೆ 


ಎಸ್. ಎ .ಎಸ್. ಭಾಗ - II ಪತ್ರಿಕೆ - 2 
ಎಲೆಕ್ಷಿಸಿಟಿ ಲಾಸ್ ಪರೀಕ್ಷೆ ಪತ್ರಿಕೆ -1 
ಟ್ರೆಜರಿ ಅಕೌಂಟ್ಸ್ ಭಾಗ - II ಪತ್ರಿಕೆ -2 ( ಪುಸ್ತಕಗಳಿಲ್ಲದೆ) 
ಎಲೆಕ್ಷಿಸಿಟಿ ಲಾಸ್ ಪರೀಕ್ಷೆ ಪತ್ರಿಕೆ -2 
ಎಸ್ . ಎ .ಎಸ್ ಭಾಗ - || ಪತ್ರಿಕೆ -3 
ಟ್ರೆಜರಿ ಅಕೌಂಟ್ಸ್ ಭಾಗ - || ಪತ್ರಿಕೆ -3 
ಎಸ್. ಎ.ಎಸ್. ಭಾಗ - III ಪತ್ರಿಕೆ -1 
ಎಸ್. ಎ . ಎಸ್. ಭಾಗ - II ಪತ್ರಿಕೆ -2 ( ಪುಸ್ತಕಗಳಿಲ್ಲದೆ) 
ಎಸ್. ಎ . ಎಸ್ . ಭಾಗ - II ಪತ್ರಿಕೆ -3 
ಎಸ್.ಎ.ಎಸ್. ಭಾಗ - II ಪತ್ರಿಕೆ -4 ( ಪುಸ್ತಕಗಳಿಲ್ಲದೆ) 
ಎಲೆಕ್ಷಿಸಿಟಿ( ಆಡಿಟ್ ಅಂಡ್ ಅಕೌಂಟ್ಸ್) ಲಾಸ್ 
ಲೋಯರ್ ಪರೀಕ್ಷೆ 
ಎಲೆಕ್ಷಿಸಿಟಿ ( ಆಡಿಟ್ ಅಂಡ್ ಅಕೌಂಟ್ಸ್) ಲಾಸ್ 
ಹೈಯರ್ ಪರೀಕ್ಷೆ ಭಾಗ- | 
ಎಸ್.ಎ .ಎಸ್ ಭಾಗ - II ಪತ್ರಿಕೆ - 5 
ಸೆಕ್ರೆಟೇರಿಯೆಟ್ ಮ್ಯಾನ್ಯುಯಲ್ ಭಾಗ - | ಪತ್ರಿಕೆ -1 
ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 
ಕರ್ನಾಟಕ ಲೋಕಸೇವಾ ಆಯೋಗ ಮ್ಯಾನ್ಯುಯಲ್ 


ಶುಕ್ರವಾರ 


08 - 08 - 2014 


ಮಧ್ಯಾಹ್ನ 2 - 00 ರಿಂದ ಸಂಜೆ 4 - 00ಗಂಟೆ 


ಮೇಲಿನಂತೆ 


ಶನಿವಾರ 


09 - 08 - 2014 


ಬೆಳಿಗ್ಗೆ 10.00 ರಿಂದ 12.00 ಗಂಟೆ 


ಮೇಲಿನಂತೆ 


ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 


ಮಧ್ಯಾಹ್ನ 2- 00 ರಿಂದ ಸಂಜೆ 4 - 00ಗಂಟೆ | 


ಸೆಕ್ರೆಟೇರಿಯೆಟ್ ಮ್ಯಾನ್ಯುಯಲ್ ಭಾಗ - 1 ಪತ್ರಿಕೆ -2 
ಕರ್ನಾಟಕ ಲೋಕಸೇವಾ ಆಯೋಗರಿಕ್ರೂಟ್‌ಮೆಂಟ್ 


ಮೇಲಿನಂತೆ 


ರೂಲ್ಸ್ 


.. ... .. . . .. .. . ... 


.......... 


ಅನುಬಂಧ- ಡಿ 
ಎಸ್ .ಎ.ಎಸ್ . ವಿಷಯಗಳಿಗೆ ಅರ್ಜಿದಾರರಾಗಿರುವ ಅಭ್ಯರ್ಥಿಗಳು ತಮ್ಮ ನೇಮಕಾತಿ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸಬೇಕಿರುವ ದೃಢೀಕರಣ ಪ್ರಮಾಣ ಪತ್ರ 
..........................ಇಲಾಖೆಯಲ್ಲಿ.... 

.......... ಹುದ್ದೆಗೆ ನೇಮಕಗೊಂಡಿರುವ ಶ್ರೀ /ಶ್ರೀಮತಿ 
..............ರವರು ದಿನಾಂಕ........ .................ರಂದು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿದ್ದು, ಪ್ರಸ್ತುತ ಇದೇ ಇಲಾಖೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾರೆ/... .............ಇಲಾಖೆಯಲ್ಲಿ ನಿಯೋಜನೆ ಮೇರೆಗೆ.... 

....... ಹುದ್ದೆಯಲ್ಲಿ. 
..... .... ..... ದಿನಾಂಕದಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 
ಸದರಿಯವರು. 

.. ಹುದ್ದೆಯಿಂದ.... .........ಹುದ್ದೆಗೆ ದಿನಾಂಕ.. 

............ರಂದು 
ಪದೋನ್ನತಿ ಹೊಂದಿದ್ದು , ಒಟ್ಟು. ...... .... ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿರುತ್ತಾರೆ . 
ಶ್ರೀ /ಶ್ರೀಮತಿ................ 

....... ...........ರವರು ಈ ಹಿಂದೆ ಕರ್ನಾಟಕ ಲೋಕ ಸೇವಾ ಆಯೋಗವು 
ನಡೆಸಿರುವ ಅಕೌಂಟ್ಸ್ ಹೈಯರ್ ವಿಷಯದ ಇಲಾಖಾ ಪರೀಕ್ಷೆಯಲ್ಲಿ................... ವರ್ಷದ........... 

ಅಧಿವೇಶನದಲ್ಲಿ . ...... 
ನೋಂದಣಿ ಸಂಖ್ಯೆಯಡಿ ಉತ್ತೀರ್ಣರಾಗಿದ್ದು, ಸದರಿ ಪ್ರಮಾಣ ಪತ್ರದ ದೃಢೀಕೃತ ಪ್ರತಿಯನ್ನು ಈ ಪ್ರಮಾಣ ಪತ್ರದೊಂದಿಗೆ ಲಗತ್ತಿಸಲಾಗಿರುತ್ತದೆ. 

2014ನೇ ಸಾಲಿನ ಪ್ರಥಮ ಅಧಿವೇಶನದಲ್ಲಿ ಎಸ್. ಎ .ಎಸ್. ವಿಷಯಗಳ ಪರೀಕ್ಷೆಗೆ ಐ . ಡಿ.ಸಂಖ್ಯೆ......................ರಲ್ಲಿ ಅರ್ಜಿ ಸಲ್ಲಿಸಿರುವ 
ಶ್ರೀ /ಶ್ರೀಮತಿ.........…...........….....ರವರು ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ ಪದೋನ್ನತಿ/ ವಾರ್ಷಿಕ ವೇತನ ಬಡ್ತಿಯನ್ನು 
ಪಡೆಯಲು ಎಸ್. ಎ .ಎಸ್. ವಿಷಯಗಳಲ್ಲಿ ಉತ್ತೀರ್ಣತೆ ಹೊಂದುವುದು ಕಡ್ಡಾಯವಾಗಿರುತ್ತದೆ. 
ಮೇಲ್ಕಂಡ ಮಾಹಿತಿಯನ್ನು ಸಂಬಂಧಿತರ ಸೇವಾ ದಾಖಲೆಗಳ ಆಧಾರದ ಮೇರೆಗೆ ನೀಡಲಾಗಿರುತ್ತದೆ. 

ನೇಮಕಾತಿ ಪ್ರಾಧಿಕಾರಿಯವರ ಸಹಿ ಮತ್ತು ಮೊಹರು. 
ದಿನಾಂಕ : 


••••••. . 


PR .50 
SC. 500 


ಮನೋಜ್‌ಕುಮಾರ್ ಮೀನಾ 

ಕಾರ್ಯದರ್ಶಿ , 
ಕರ್ನಾಟಕ ಲೋಕಸೇವಾ ಆಯೋಗ. 


ಭಾಗ ೫ 


¿ 92 


FDT 837 ODZIE , To docod , we 9€ , 9008 
IN THE COURT OF IV ADDL CITY CIVIL JUDGE ,MAYOHALL , BANGALORE 

P AND SC 25036 / 2012 


Applicant 


Between : 
Smt Venkatamma W /o Late Sri Ravikumar 
Aged about 56 years , 
No .42 , III Cross , Kadirappa Road , Doddigunta , Coxtown , Bangalore-560005 
And 
1. The General Manager (HR ), BEL , Jalahalli, Bangalore 
2 . Sri S .Murali Kumar S /o Notknown 
Aged about 34 years , 
3. Sri S . Jagadish Kumar S /o Not Known 
Aged about 35 years 
4 . Smt Brinda Devi W /o Not Known 
Aged about 48 years 
All are resident of 126 / 16 
6th Cross, Kadirappa Road, Doddigunta, Coxtown , Bangalore-560005 


Respondents 


PUBLIC NOTICE 
Notice is hereby given that a petition has been made to this court under 371 and 372 of the Indian Succession Act 1925 for 
grant of succession Certificate in respect of the Gratuity Amount of Rs. 7 ,82 , 189, provident Fund , Death Relief Fund , Group Life 
Insurence and Group Saving Link Insurance of Late Ravikumar , Staff No,204876 of BEL , Jalahalli, Bangalore who was died on 
26 -08 - 2010 . 

Be it known that no caveat has been entered and the said petition is posted for hearing on 20 -6 - 14 at 11 AM in the court of IV 
Additional City Civil Judge, Mayohall, Bangalore (cch - 21). Any person /s claiming to have any interestmay appear before the Court on 
the above mentioned day in person or through a pleader before grant of a succession certificate in favour of the applicant/petitioner. 

SCHEDULE 
All the piece and parcel of the moveable property Namely, Gratuity Amount of Rs .7 ,82,189 , provident Fund , Death Relief 
Fund , Group Life Insurence and Group Saving Link Insurance of Late Ravikumar, Staff No, 204876 of BEL , Jalahalli, Bangalore. 

Given under my hand and seal of the court on this 22nd day of April 2014 . 


By Order of the court, 


PD 22 
SC 05 


Deputy Registrar, 
City Civil Court , Mayo Hall Unit , Bangalore 


IN THE COURT OF THE IV ADDITIONAL CITY CIVIL JUDGE (MAYO HALL ) AT BANGALORE 

C .C . H - 21 
P & SC NO . 25024 /2013. 


Petitioner 


BETWEEN : 
MRS . LUCY BHASKAR W /o . Lar- J Agness Micheal, 
Aged about 54 Years , R /at No . 87 /7 , SLV Building, 3rd Main , 3rd Cross , 
Chikka Adugodi Village, Bangalore - 29 . 
AND : 
MR. M . JOSEPH S /o . Lar - J Agness Micheal, 
Aged about 52 Years, R /at No. 205 /6 (New No.3 ), 3rd Cross, 
Chikka Adugodi Village , Bangalore -29 


Respondent 


eges 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೯ , ೨೦೧೪ 


ಭಾಗ ೫ 


PUBLIC NOTICE. 
Notice is hereby given that a Petitioner has been made to this Court, under Section 276 of the Indian Succession Act for grant 
of Probate of the Will dated 15 - 12 - 1995 in respect of 1/3 share of the Schedule property of the deceased Mrs J. Agnees who expired on 
09- 11- 2009 at Bangalore . 

Be it known that no caveat has been entered and the said petition posted for hearing on 21-06 -2014 at 11 -00 AM in the Court 
of the IV Additional City Civil Session Judge, Mayohall, M .G . Road Bangalore -01 (C .C .H - 21). Any person claiming to have any interest 
may appear before the Court in the above mentioned date either in person or through a pleader before grant of probate as sought for in 
favour of the Petition . 

SCHEDULE 
All that piece and parcel of the 1/3 share in the westeren side of the Schedule property bearing No . 205 /6 (New No. 3), 
2nd Cross , Corporation Div, 35 (Old ), New ward No. 66 of Chikka Adugodi, Bangalore-29, having East to 56 Feet, North to South 20 
Feet, is to an extant of 373 Sq. Feet only. And bounded on 
On the East by : 

: St. John s Medical College Property 
West by: 

Road 
North by : 

: Property of Smt. Vanajakshamma 
South by : 

: Property of Mr. George . 
Given under myhand and seal of this Court on 11th day of April,Month of 2014. 

By Order of the Court , 


PD 23 
SC 05 


Asst. Registrar, 
City Civil Court, Mayo Hall Unit, Bangalore 


IN THE COURT OF THE IV ADDITIONAL CITY CIVIL JUDGE, CIVIL STATION BANGALORE 

P & S .C . No . 25010 OF 2014 

In the matter of Deceased Mr.. Muralinath B S . 
1) Mr. B .M . NIRANJAN Aged about 54 years , S/o . Late .. B.S .Muralinath 
2) Mr. B .M . DHARAN KUMAR Aged about 52 years , S/o. Late. B.S. Muralinath 
Both residing No .102, First floor, Alpine Annexe No . 10 , Lang ford Road, Shantinagar, Bangalore - 560 027 . ... PETITIONERS 

AND 
RESPONDENT 


... NIL 


PUBLIC NOTICE 
Notice is herein given that a petition has been made to this court under sections 372 of the Indian succession Act , 1925 for 
grant of succession Certificate in respect of properties of Deceased Mr.Muralinath B S .who died intestate on 20 -06 - 1995 At Bangalore. 

Be it known that no caveat has been entered and the said petition is posted for hearing on 06 -06 - 2014 at 11 a.m . in the court 
of the IV additional city civil & sessions Judge,Mayo hall Bangalore (CCH - 21 ). Any person (s ) claiming to have any interestmay appear 
before the court on the above mentioned day wither in person or through a pleader before grant of a succession certificate in favour of 
the petitioners . 

SCHEDULE 
Folio No . Share 

NO . OF 

DISTINCUTIVE NAME OF THE COMPANY 
SHARES 

NO FROM TO 
UB002029 108521 

-4800 

3467061- 3471860 UNITED BREWERIES 

(HOLDINGS) LTD 
KF002029 663 

-720 

470424 -471143 UNITED BREWERIES 

(HOLDINGS) LTD 
KF002029 45835 

-720 

30458183 - 30458902 UNITED BREWERIES 

(HOLDING ) LTD 
Given under my hand and seal of the Court on this the day of 28th April , 2014 

By order of the court, 


PD 24 
SC 05 


Deputy Registrar, 
City Civil Court , Mayo Hall Unit , Bangalore 


ಭಾಗ ೫ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮೇ ೨೯ , ೨೦೧೪ 


£95 


IN THE COURT OF THE CITY CIVIL JUDGE AT BANGALORE 

P & S . C . No.25019 /2014 CCH 21, Hg. 05 -07 - 14 
PETITIONER : Mrs . Anood Sadiq , W /o Faiz , Ahmed , D /o Late Sadiq Ahmed , residing at No .110 /10, 9th Cross , 

Wilson Garden (Hombegowda Nagara ). Bangalore - 560 027 . 
RESPONDENT : NIL 

PUBLIC NOTICE 
Notice is hereby given that a Petition has been made to this Court under Section 372 of the Indian Succession Act for grant of 
a Succession Certificate in favour of the Petitioner inrespect of the properties detailed in the Schedule below of the deceased 
Smt. Zamira Sadiq mother of Petitioner who died intestate on 2 .9. 2013 at Bangalore. 

Be it known that no Caveat Petition has been entered and that the said petition is posted for hearing on 5.7 . 2014 at 11 O 
Clock . Any person /s claiming to have any interest may come and participate in the proceedings before the issue of Succession 
Certificate in favour of the Petitioner. 


SCHEDULE 


Item – 1 : 


A Savings Bank Account in Canara Bank , Banshankari 2nd Stage , Bangalore bearing A /c . No. 11471004435 standing in the 
name of Zameera Sadiq having balance of Rs.28 .92,358.05 as per Bank statementdated 28. 3.2014 . 
Item - 2 : 
Share Holding Statement dated 28 . 2. 2014 issued by the Manager, Depositary Cell : 
1. Asian Paints Ltd. , 

1,49,900.00 
2. Bajaj Auto Ltd., 

2, 91 ,952.50 
Bajaj Finsery Ltd . 

54 , 157 .50 
4 . Bajaj Holding & Investment Ltd., 

70 ,837.50 
5 . Essar Steels India Ltd., 

7 , 200 .00 
6 . Finolex Tables Ltd ., 

77 , 900 .00 
Hanil Era Textiles Ltd., 

588 .00 
ITC Ltd . 

1,31,060 .00 
Mangalore Refinery & Petro Chemicals Ltd ., 

7 ,660. 00 
10 . Nextgen Animation Media Ltd . 

7. 12 
11. Philips India Ltd . 

10 ,405.00 
Reliance Industrial Ltd . 

63, 996 .00 
Reliance Power Ltd .. 

1 ,671.00 
Silver Line Tech 

21. 90 
The Indian Hotels company Ltd . 

34,600. 00 
16 . Venk s India 

20,776 .80 
Total 

Rs. 9 , 14 ,733 .62 

Rs . 38 ,07 ,091.67 
Given under myhand and seal of the Court on this 22nd day of April 2014 

By Order of the Court, 


PD 25 
SC 05 


Deputy Registrar, 
City Civil Court, Mayo Hall Unit, Bangalore 


IN THE COURT OF THE CITY CIVIL JUDGE AT BANGALORE 

P & S . C . No. 25018 /2014 CCH 21 Hg 05 -07 - 2014 
PETITIONER : Mrs . Anood Sadiq , W /o Faiz , Ahmed , D /o Late Sadiq Ahmed , residing at No .110 /10 , 9th Cross , Wilson 

Garden , (Hombegowda Nagara). Bangalore - 560 027. 
RESPONDENT : NIL 

PUBLIC NOTICE 
Notice is hereby given that a Petition has been made to this Court under Section 372 of the Indian Succession Act for grant of 
a Succession Certificate in favour of the Petitioner in respect of the properties detailed in the Schedule below of the deceased Mr. Sadiq 
Ahmed , father of Petitioner who died intestate on 18 . 11 . 2013 at Bangalore . 


£20 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೯ , ೨೦೧೪ 


ಭಾಗ ೫ 


Be it known that no Caveat Petition has been entered and that the said petition is posted for hearing on 5 .7 .2014 at 
11 O Clock . Any person /s claiming to have any interestmay come and participate in the proceedings before the issue of a Succession 
Certificate in favour of the Petitioner. 

SCHEDULE 


Item - 1 : 


A Savings Bank Account in Canara Bank , Banshankari 2nd Stage branch , Bangalore bearing A /c . No. 1147101001012 
standing in the name of Sadiq Ahmed having a bank balance of Rs.26 ,39,873.23 as per the Bank statement issued by the Bank 
Manager dated 29 .3 .2014 . 
Item - 2 : 


aj 


o 


Share Holding statement dated 28 .2 .2014 issued by the Manager of Canara Bank , Depository Cell , Stock Exchange Towers , 
, Bangalore -560 027 detailed hereunder : 
1. Chambal Fertilizers and Chemicals Ltd . 

3 ,820 .00 
Essar Steel India Ltd . , 

1 ,800 .00 
Hanil Era Textiles Ltd . 

588 .00 
Hindustan Unilever Ltd . 

5 ,492.50 
5 . Mangalore Refinary & Petro Chemicals Ltd . 

7 ,660 .00 
6 . Reliance Power Ltd . 

1,671. 30 
21,031.80 

26 , 39, 873. 23 
Total 

26 ,60 , 905 .03 


† 


Given under myhand and seal of the Court on this 22nd day of April 2014. 


By Order of the Court, 


PD 26 
SC 05 


Deputy Registrar, 
City Civil Court, Mayo Hall Unit, Bangalore 


IN THE COURT OF THE IV ADDL CITY CIVIL JUDGE CIVIL STATION , BANGALORE 

P & S. C . No. 25014 OF 2014 
In the matter of last will of Mr. PURUSHOTHAM M .K Alias LALU since deceased . 
1. Mrs. CHERRIE KSHATRIYA alias PREMA , 

W /o . Late PURUSHOTHAM M .K Alias LALU Aged about 51 years 
Mr. YOGESH KSHATRIYA, S /o . Late PURUSHOTHAM M .K Alias LALU Aged about 25 years , 
Both residing at Apartment No. 44/3 , 2nd Floor, " Annapurna Mansion " 
Lakshman mudaliar street, Bangalore - 560001. 

PETITIONERS 
RESPONDENT: 

... NIL 
PUBLIC NOTICE 
Notice is herein given that a petition has been made to this court under sections 278 of the Indian succession Act, 1925 for 
grant of probate of will Dated 11- 05 - 2011 to the petitioners in respect of properties of Deceased Mr. PURUSHOTHAM M .K Alias LALU . 
Who died intestate on 10 -09 -2012 , At Bangalore . 

Be it known that no caveat has been entered and the said petition is posted for hearing on 16 - 07 - 2014 at 11 a .m . in the court 
of the IV additional city civil & sessions Judge ,Mayo hall Bangalore (CCH -21). Any person (s) claiming to have any interest may appear 
before the court on the above mentioned day either in person or through a pleader before grant of Probate in favour of the petitioners . 
Given under myhand and seal of the Court on this the 26th day of April, 2014 . 

By Order of the Court, 


PD 27 
SC 05 


Deputy Registrar, 
City Civil Court, Mayo Hall Unit, Bangalore 


220 


ಭಾಗ ೫ 

FJSTEBE ODETE, To doado, se 9€ , 9008 
IN THE COURT OF THE IV ADDL CITY CIVIL JUDGE , MAYO HALL , BANGALORE :CCH -21 

P & S .C . NO . 25017 /2014 , HG :09 /07/2014 


PETITIONERS ; 
1. Smt. C .Lakshmi D /o Late.N .Chandrashekaraiah W / .G .Anatha , 

Aged about 63 years 
R /at.No. C - 22 , KIOCL Colony , 

Sarjapur Road , Koramangal 2nd block , Bangalore-560 034 
2. Smt. C . Shantha D /o. Late .N.Chandrashekaraiah W /o.V.Manohar 

Aged about 61 years , 
R /at.No.84, AECS 2nd stage , 
Sanjayanagra , 15th Cross , Bangalore -560 094 
Smt. C . Padma Late . N .Chandrashekaraiah W /o . S . Aswathnarayan , 
Aged about 56 years , 
R /at. No. 3735 , 10th Cross, 13th B Main , HAL 2nd stage , 
Bangalore -560 008 
Smt. C . Jayanthi Late .N . Chandrashekaraiah W /o . R . Sridhar, 
Aged about 53 years , 
R /at No. 3314, 7th Cross , 13th Main , HAL 2nd stage, 

Bagalore -560 008 
5 . Sri. Balakrishna S /o Late . N .Chandrashekaraiah 

Aged about 52 years , 
R /at. No . 38 , 2nd Main , 
7th Cross Rangappa Layout, 
BSK 3rd Stage , 3rd phase , 
Bhuvaneshwarinagara, 
Bangalore -560 085 
And permanently residing at 
R /at No Old No. C -238 , New No . 21/ 174 , 
Agrahara Street, Chamarajanagara -5 71313 

Chamarajanagara District 
6 . Sri. C . Narahari S /o Late.N .Chandrashekaraiah 

Aged about 49 years , 
R /at No Old No.C - 238 , New No . 21/174 , 
Agrahara Street, Chamarajanagara -571313 
Chamarajanagara District 
Sri .C . Ramesh S /o Late.N .Chandrashekaraiah 
Aged about 47 years, 
R /at. Old No . C - 238 , New No .21 /174 , 
Agrahara Street, Chamarajanagara -571313 
Chamarajanagara District 


V s 


RESPONDENT : Nil 


PUBLIC NOTICE 
Notice is hereby given that a petition has been made to this Court under Sec 278 of the Indian Succession Act, for grant of 
letter of Administration in respect of properties of deceased C .NARASIMHAN who died on 14 /08 /2013 at Bangalore . 

Be it known that No Caveat has been entered and the said petition is posted for hearing on 09 /07 /2014 at 11 O Clock . Any 
person s claiming to have any interest may come and participate in the proceedings before grant of letters of Administration to the 
petitioners . 

SUIT SCHEDULE PROPERTIES 

A - SCHEDULE PROPERTY 
All that piece and parcel of the site bearing No 896 /50 14th Cross , -situated at Mahalakshmi Layout Entrance, Bangalore , 
measuring East to West: 4.50 meters and North to South : 6 .00 meters, including ground , first and second floor and bounded by : 


R .N .I. No . KARBIL /2001/47147 POSTAL REGN . No. RNP /KA/BGS/2202/2014- 16 
Licensed to post without prepayment WPP No. 297 
£29 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೨೯ , ೨೦೧೪ 


ಭಾಗ ೫ 


East by 

House No 896 /49 
West by 

House No 896 /51 
North by 

House No 896 /43 
South by 

14th Cross 

B - SCHEDULE PROPERTY 
All that piece and parcel of the property bearing No 327 /310 , 328/ 311, 312 measuring to an extent of 121 X 75 consisting of 
Mangalore tiles house to an extent of 20 7 X 16 4 , Tarasi house to an extent of 30 16 X 17 12 , toilet and bath room to an extent of 
13 4 and 7 4 , Nadahench house to an extent of 77 X 24 , Zinc sheethouse to an extent of 77 X 13 , Tarasi Mahadi 51 4 X 36 /2 
X 51 46 X 48 situated at Chamrajnagara town " C " Division , Chamrajnagara District, and bounded by : 
Eastby 

Conservancy line , 
West by 

Agrahara street, 
North by 

Marisiddappa s house , 
South by 

K . V .Anantharaman s house 
Given under my hand and the seal of the Court, this the 26th day of April 2014 

By Order of the Court , 

Deputy Registrar, 
PD 28 

City Civil Court, (CCH21) 
SC 05 

Mayo Hall Unit , Bangalore 


INTER COURT OF THE IV ADDL. CITY CIVIL JUDGE, MAYOHALL UNIT , BANGALORE 

P & SC . 25032/ 13 


HG 16 /7 / 14 


CCH- 21 


Petitioner 


Kumar R .Monisha D /o Late Smt M .A Rani, 12 years , 
Represented by natural Guardian Smt. Shanthi mary 
W /o . Mr.Wesley Ajay kumar R /o at No. 190 /1, Mosque 
1st Cross , D . J Halli, Bangalore - 560045 . 


Respondent 


: 


Nil 


PUBLIC NOTICE 


Notice is hereby given that a petition , has been made to this court U /S 372 of the Indian Succession Act for grant of 
succession Certificate infavour of the petitioner inrespect of the amount deposited in Kamadenu deposit General in Canara Bank 
D . J.Halli, Bangalore .vide deposit receipt No.041940100 - 1062 /3 /294816 of the deceased Smt. M . A Rani who died on 22 / 1/2011 at 
Bangalore.. 

Be it known that no caveat has been entered and the said petition in posed for hearing on 16 /7 /2014 at 11 O clock . Any 
person claiming for cave any interestmay cave and participate in the proceedings before the grant at succession certificate . 

Given under any hand and seat for the court this the 30th day of April, 2014 . 


By order of the court , 


PD 29 
SC 05 


Deputy Registrar, 
City Civil Court, Mayo Hall Unit , 

Bangalore 


ಮುದ್ರಕರು ಹಾಗೂ ಪ್ರಕಾಶಕರು :- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


